ಪ್ರತಿಭಾವಂತ ಸಂಸದೀಯ ಪಟು ಪುಸ್ತಕ ಮಾಲಿಕೆ 


ವಿಶ್ವನಾಥ ಕತ್ತಿ 


ಡಾ. ರಾಮಕೃಷ್ಣ ಮರಾಠೆ 


ಪ್ರಕಟಣೆ 
ಕರ್ನಾಟಕ ವಿಧಾನ ಮಂಡಲದ ಗ್ರಂಥಾಲಯ ಸಮಿತಿ 


ವಿಧಾನಸೌಧ, ಬೆಂಗಳೂರು 


ವಿಶ್ವನಾಥ ಕತ್ತಿ 


ii 


VISHWANATH KATTI 

Eminent Parlimentarian Series 

Written by RAMAKRISHNA MARATHE 
Selection Grade Lecturer in Kannada 

B.K. College, Belgaum. 

Published by 

Karnataka Legislature Library Committee 
Vidhana Soudha, Bangalore-S60001. 

Page: 122 +x Price: 15-00 Rs. 

© Chairman Karmataka Legislative Council 
& Speaker Kamataka Legislative Assembly 
First Edition: 2010 Copies: 2000 

Printed & Designed by 

Govemment Press, Bangalore. 


ಪ್ರತಿಭಾವಂತ ಸಂಸದೀಯ ಪಟು ಮಸ್ತಕ ಮಾಲಿಕೆ 


ಲೇಖಕರು: ಡಾ: ರಾಮಕೃಷ ಮರಾಠೆ 


ಆಯ್ಕೆ ಶ್ರೇಣಿ ಕನ್ನಡ ಪ್ರಾಧ್ಯಪಕರು, ಬಿ.ಕೆ. ಕಾಲೇಜು, ಬೆಳಗಾವಿ 


ಪ್ರಕಾಥನ 

ಗಂಥಾಲಯ ಸಮಿತಿ 

ಕರ್ನಾಟಕ ವಿಧಾನ ಮಂಡಲ 
ವಿಧಾನಸೌಧ, ಬೆಂಗಳೂರು-560 001. 
ಪುಟ: 122 + x ಬೆಲೆ: 15/- ರೂ. 


© ಸಭಾಪತಿಗಳು: ಕರ್ನಾಟಕ ವಿಧಾನ ಪರಿಷತ್‌ 


ಗಭಾಧ್ಯಕ್ಷ. ರು: ಕರ್ನಾಟಕ ವಿಧಾನ ಸಭೆ 


ಮದಲ ಮುದ್ರಣ: 2010 ಪ್ರತಿಗಳು: 2,000 


ಮುದ್ರಣ ಮತ್ತು ವಿನ್ಯಾಸ 
ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು. 


ವಿಧಾನ ಮಂಡಲ ಗ್ರಂಥಾಲಯ ಸಮಿತಿ 
2009 - 2010 


ಅಧ್ವಕ್ಷರು 
ಶ್ರೀ ವೀರಣ್ಣ ಮತ್ತಿಕಟ್ಟಿ 
ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರು 
ಶ್ರೀ ಕೆ.ಜಿ. ಭೋಪಯ್ಯ 


ಸಭಾಧ್ಯಕ್ಷರು, ಕರ್ನಾಟಕ ವಿಧಾನ ಸಭೆ 


ಶ್ರೀ ಎಂ. ನಾರಾಯಣಸ್ವಾಮಿ 


ವಿಧಾನಸಭಾ ಸದಸ್ಯರು 


ಶ್ರೀ ಹೆಚ್‌.ಎಸ್‌.'ಪ್ರಕಾಶ್‌ 
ವಿಧಾನಸಭಾ ಸದಸ್ಯರು 
ಶ್ರೀ ಜಿ. ಸೋಮಶೇಖರ ರೆಡ್ಡಿ 
ವಿಧಾನಸಭಾ ಸದಸ್ಥರು 
ಶ್ರೀ ಸುರೇಶ್‌ಗೌಡ 
ವಿಧಾನಸಭಾ ಸದಸ್ಯರು 
ಶ್ರೀ ಸಾ.ರಾ. ಮಹೇಶ್‌ 
ವಿಧಾನಸಭಾ ಸದಸ್ಯರು 
ಶ್ರೀ ಮುಖ್ಯಮಂತ್ರಿ ಚಂದ್ರು 
ವಿಧಾನ ಪರಿಷತ್‌ ಸದಸ್ಕರು 
ಡಾ॥ ಶ್ರೀನಾಥ್‌ 
ವಿಧಾನ ಪರಿಷತ್‌ ಸದಸ್ಯರು 
ಪ್ರೊ ಪಿ.ವಿ. ಕೃಷ್ಣಭಟ್ಟ 
ವಿಧಾನ ಪರಿಷತ್‌ ಸದಸ್ಯರು 


ಪ್ರತಿಭಾವಂತ ಸಂಸದೀಯ ಪಟು ಪುಸ್ತಕ ಮಾಲಿಕೆ 


ಅಧಿಕಾರಿ - ಸಂಪಾದಕ ವರ್ಗ 


ಕರ್ನಾಟಕ ವಿಧಾನ ಮಂಡಲ 
ಹೆಚ್‌.ಎಂ. ಭಾರತೇಶ್‌ ಪ್ರಧಾನ ಕಾರ್ಯದರ್ಶಿ 


ಕರ್ನಾಟಕ ವಿಧಾನಸಜೆ ಸಚಿವಾಲಯ 


ಎಸ್‌.ಬಿ. ಪಾಟೀಲ್‌ ಕಾರ್ಯದರ್ಶಿ 

ಟಿ.ಎನ್‌. ಧುವಕುಮಾರ್‌ ಅಪರ ಕಾರ್ಯದರ್ಶಿ 
ಎಂ. ಮಂಜುನಾಥ ಜಂಟಿ ಕಾರ್ಯದರ್ಶಿ 
ಎಂ. ಗುರುರಾಜ ಉಪ ಕಾರ್ಯದರ್ಶಿ 
ಅನಸೂಯ ಎನ್‌.ದೇವಗಿರಿ ಮುಖ್ಯ ಗಂಥಪಾಲಕಿ (ಪು 
ಎಂ. ಮೋಹನ್‌ ಶಾಖಾಧಿಕಾರಿ 


ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 


ವಿ. ಶ್ರೀಶ್‌ ಕಾರ್ಯದರ್ಶಿ 
ಟಿ. ಕೃಷ್ಣೇಗೌಡ ಅಪರ ಕಾರ್ಯದರ್ಶಿ 
ಸಂಪಾದಕರು 


ಡಾ. ಮಲ್ಲಿಕಾರ್ಜುನ ಎಂ.ಸಿ 


ಮುನುಡಿ 


12ನೇ ಏಪ್ತಿಲ್‌. 2010 


ಸುವರ್ಣ ಮಹೋತ್ಸವದ ಆಚರಣೆಯ ಅಂಗವಾಗಿ ಈ 
ದೇಶಕ್ಕಾಗಿ ದುಡಿದ, ಅಗ್ರಮಾನ್ಯ ಸಂಸದೀಯ ಪಟುಗಳಾಗಿ 
ಕೊಡುಗೆಯನ್ನು ನೀಡಿದ ಮಹನೀಯರನ್ನು ಸ್ಮರಿಸುವುದು ನಮ್ಮ 
ಆದ್ಯ ಕರ್ತವ್ಯವಾಗಿದೆ. ಈಗಾಗಲೇ ಲೋಕಸ'ಬಾ 
ಕಾರ್ಯಾಲಯದವರು ಇಂತಹ ಪ್ರಶಿಭಾವಂತ ಸಂಸದೀಯ ಪಟುಗಳ 
ಬಗ್ಗೆ ಅನೇಕ ಹೊತ್ತಿಗೆಗಳನ್ನು ಹಿಂದಿ ಹಾಗೂ ಆಂಗ್ಲ ಭಾಷೆಯಲ್ಲಿ 
ಹೊರತಂದಿರುತ್ತಾರೆ. ಅವುಗಳಲ್ಲಿ ಡಾ॥। ರಾಮಮನೋಹರ 
ಲೋಹಿಯಾ, ಡಾ। ಬಿ.ಆರ್‌. ಅಂಬೇಡ್ಕರ್‌, ಡಾ॥ ಶಾಂಪ್ರಸಾದ್‌ 
ಮುಖರ್ಜಿ, ಡಾ। ರಾಜೇಂದ್ರ ಪ್ರಸಾದ್‌ ಮೊದಲಾದ ಗಣ್ಯರ 
ಪುಸ್ತಕಗಳನ್ನು ನಾವು ಕನ್ನಡದಲ್ಲಿ ಭಾಷಾಂತರಿಸಿ ಹೊರತಂದಿರುವ 


.. ಸಂತೋಷಕರ ವಿಷಯವನ್ನು ಉಲ್ಲೇಖಿಸಬಯಸುತ್ತೇವೆ. 


ಕ ರಾಜ್ಯದ ಸಂಸದೀಯ ಪಟುಗಳಾದ ಅನೇಕ ಮಹನೀಯರನ್ನು 
ಕುರಿತು ಹೊತ್ತಿಗೆಗಳನ್ನು ಸಿದ್ದಪಡಿಸಿ ಪ್ರಕಟಿಸುವ ಯೋಜನೆಯನ್ನು. 
ಕರ್ನಾಟಕ ವಿಧಾನ ಂಡಲವು ಹಮ್ಮಿಕೊಂಡಿದ್ದು, ವಿಧಾನ 
ಮಂಡಲದ ಗಂಥಾಲಯ ಸಮಿತಿಯು ಈಗಾಗಲೇ ಪ್ರಕಟಿಸುತ್ತಿದೆ. 
ಈ ಉಪ ಸಮಿತಿಯು ಕಾರ್ಯಪ್ರವೃತ್ತವಾಗಿ ರಾಜ್ಯದ ಲೇಖಕರ, 
ವಿದ್ವಾಂಸರ ಸಹಕಾರದಿಂದ ತ ಸ ನೆಂಶುನ್ನು 
ಕಾರ್ಯಗತಗೊಳಿಸುತ್ತಿದೆ. ನಮ್ಮ ನಾಡಿನ ಪ ಪ್ರಗತಿಪ ರ ಸಅತರು. 
ರಾಜಕೀಯ ಮುತ್ತದ್ದಿಗಳ ಆಶಯಗಳನ್ನು ದಾಖಲಿಸಿ ಈ ಮೂಲಕ 
ಅವರ ಜೀವನ ಚಿತ್ರಣವನ್ನು ಪುಸ್ತಕ ರೂಪದಲ್ಲಿ ತರುತ್ತಿದೆ. 


ಪ್ರತಿಭಾವಂತ ಸಂಸದೀಯ ಪಟುಗಳ ಮಾಲಿಕೆಯಲ್ಲಿ ಈಗಾಗಲೇ 
ಶ್ರೀ ಕೆಂಗಲ್‌ ಹನುಮಂತಯ್ಯ, ಶ್ರೀ ಶಾಂತವೇರಿ ಗೋಪಾಲಗೌಡ, 
ಶ್ರೀ ಎಸ್‌. ನಿಜಲಿಂಗಪ್ಪ, ಶೀ ಕೆ.ಸಿ. ರೆಡ್ಡಿ, ಶ್ರೀ ಡಿ. ದೇವರಾಜ 
ಅರಸು, ಶ್ರೀ ಜೆ.ಹೆಚ್‌. ಪಟೇಲ್‌, ಶ್ರೀ ಟಿ.ಆರ್‌. ಶಾಮಣ್ಣ, 
ಶ್ರೀ ಎಸ್‌.ಡಿ. ಗಾಂವಕರ್‌, ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ, 


wi 


ಡಾ. ಲಂಕಾ ಸುಂದರಂ, ಸರದಾರ ಶರಣಗೌಡ ಇನಾಂದಾರ್‌, 
ಕೆ.ಹೆಚ್‌. ರಂಗನಾಥ್‌ ಮತ್ತಿತರ ಹಲವು ಗಣ್ಯರ ಬಗೆಗಿನ 
ಪುಸ್ತಕಗಳನ್ನು ಹೊರತರಲಾಗಿದೆ. 

ಡಾ. ರಾಮಕೃಷ್ಣ ಮರಾಠೆ ಅವರು ರಚಿಸಿರುವ ರಾಜ್ಯದ 
ಹಿರಿಯ ಸಂಸದೀಯ ಪಟುವಾಗಿದ್ದ ಶೀ ವಿಶ್ವನಾಥ ಕತ್ತಿ ಅವರ 
ಬಗೆಗಿನ ಈ ಪುಸ್ತಕವನ್ನು ತಮ್ಮ ಮುಂದಿಡಲು ಹೆಮ್ಮೆಯೆನಿಸುತ್ತದೆ. 
ಇವರ ಸದನದ "ಭಾಷಣಗಳು ಸಾಮಾಜಿಕ ಸಮಸ್ಯೆ ಗಳ ಮೇಲೆ 
ಬೆಳಕು ಚೆಲ್ಲುತ್ತವೆ. ಈ ನಾಡಿನ ರಾಜಕೀಯ, ಸಾಮಾಜಿಕ. 
ಸಾಲಸ್ಕೃತಿಕ ಆಶಯಗಳನ್ನು ಬಿಂಬಿಸುತ್ತವೆ. 


ಈ ಪುಸ್ತಕವನ್ನು ರಚಿಸಿದ ಲೇಖಕರಿಗೆ ಹಾಗೂ 
ಪುಸ್ತಕವನ್ನು ಅಂದವಾಗಿ ಮುದಿಸಿಕೂಟ್ಟ ಸರ್ಕಾರಿ 
ಮುದ್ರಣಾಲಯದ ನಿರ್ದೇಶಕರಿಗೆ ಹಾಗೂ ಉಪ ಸಮಿತಿಯ 
ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 


ರಾಜ್ಯದ ಪ್ರತಿಭಾವಂತ ಸಂಸದೀಯ ಪಟುಗಳ ಬಗೆಗಿನ 
ಪುಸ್ತಕವು ಮಾನ್ಯ ಸದಸ್ಯರುಗಳಿಗೆ, ಸಂಶೋಧಕರಿಗೆ ಹಾಗೂ 
ಸಾಮಾನ್ಯ ಓದುಗರಿಗೆ .ಸಂಸದೀಯ ವಿಷಯಗಳಲ್ಲಿ ಹೆಚ್ಚಿನ 
ಅನುಭವ ನೀಡುತ್ತದೆ ಮತ್ತು ಉಪಯುಕ್ಷವಾಗುತ್ತದೆಂದು 
ಭಾವಿಸುತ್ತೇವೆ, 


ವೀರಣ್ಣ ಮತ್ತಿಕಟ್ಟಿ ಕೆ.ಜಿ. ಬೋಪಯ್ಯ 
ಸಭಾಪತಿ ಸಭಾಧ್ಯಕ್ಷರು 


ಕರ್ನಾಟಕ ವಿಧಾನ ಪರಿಷತ್ತು ಕರ್ನಾಟಕ ವಿಧಾನ ಸಭೆ 


ಲೇಖಕರ ಮಾತು 


ಕನ್ನಡ ನಾಡಿನ ಸಹಕಾರ ರಂಗದಲ್ಲಿ ಧ್ರುವನಕ್ಷತ್ರದಂತೆ 
ಬೆಳಗುತ್ತಿರುವ ಜಿಲ್ಲೆಯೆಂದರೆ ಬೆಳಗಾವಿ ಜಿಲ್ಲೆ. ದಕ್ಷಿಣ ಮಹಾರಾಷ್ಟದ 
ಕೊಲ್ಲಾಪೂರ ಸೀಮೆಯಲ್ಲಿ ಕರ್ನಾಟಕದ. ಹೆಬ್ಬಾಗಿಲಿನಂತೆ 
ಕಂಗೊಳಿಸುತ್ತಿರುವ ಜಿಲ್ಲೆ ಇದು. ಇಲ್ಲಿಯ ಕನ್ನಡ-ಮರಾಠಿ ಸಂಸ್ಕೃತಿಗಳ 
ಸಾಮರಸ್ಯದೆ ಬೆಳೆ ಕಣ್ಣನ ಸೆಳೆಯುತ್ತದೆ. ರಾಷ್ಟ್ರೀಯ ಹೆದ್ದಾರಿ ನಂ. 
4 (ಪುಣ-ಬೆಂಗಳೂರು ಹೆದ್ದಾರಿ)” ಕರ್ನಾಟಕವನ್ನು ಬೀ: ಟ್ಟು 
ಪುಣೆಯತ್ತ ಚಲಿಸುವುದು ಈ ಜೆಲ್ಲೆಯ ಮೂಲಕವೇ" ಬೆಳಗಾವಿ- 
ಕೊಲ್ಲಾಪುರ ಮಾರ್ಗ ಮಧ್ಯ ದಲ್ಲಿಯೇ ಸಂಕೇಶ್ವರ ಪಟ್ಟಣವಿದೆ. 
ಇಲ್ಲಿಯ "ದಿ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರಖಾನೆ'ಯು ತನ್ನ 
ಕಾರ್ಯದಕ್ಷತೆಯಿಂದೆ, ನಾಡಿನಲ್ಲಿಯೇ ದುದು. ಈ ಸಕ್ಕರೆ 
ಕಾರಖಾನೆಯನ್ನು ಮಜಬೂತವಾಗಿ ಕಟ್ಟದ ಸಹಕಾರ ಧುರೀಣರ 
ದೊಡ್ಡ ಪರಂಪರೆಯೇ ಇದೆ. ಅವರಲ್ಲಿ ಅಪ್ಪಣ್ಣಗೌಡ ಪಾಟೀಲರ 
ಹೆಸರು ಅಗಗಗಣ್ಕವಾದುದು. ಅವರ ನಂತರ ಆ ಕಾರಖಾನೆಯನ್ನು 
ಬೆಳೆಸಿದ ಶ್ರೇಯಸ್ಸು ವಿಶ್ವನಾಥ ಕತ್ತಿ ಅವರದು. ವಿಶ್ವನಾಥ ಕತ್ತಿಯವರು 
ಅಪ್ಪಣ್ಣಗೌಡರ ಸಹಕಾರ ಗರಡಿಯಲ್ಲಿ ತಮ್ಮ ವ್ಯಕ್ತಿತ್ವ 
ಉಜ್ಜಲಗೊಳಿಸಿಕೊಂಡವರು. ಅವರನ್ನು ನಾನು ಪ್ರತ್ಯಕ್ಷ 
ನೋಡಿಲ್ಲವಾದರೂ ಅವರ ಬಗೆಗೆ ಸಾಕಷ್ಟು ಕೇಳಿದ್ದೆ. ಅವರು ಬೆಳೆಸಿದ 
ಸಂಸ್ಥೆಗಳನ್ನು ಕಣ್ಣಾರೆ ನೋಡಿದ್ದೆ. ಅವರ; ಸುಪುತ್ರರು ಈ ಭಾಗದಲ್ಲಿ 
ಅವರ ಚಟುವಟಕಗಳನ್ನು ಯಶಸ್ವಿಯಾಗಿ ಮುನ್ನ ನಡೆಸಿದ್ದಾರೆ. ಅವರ 
ಶೆಯಾಶೀಲ ಚಟುವಟಿಕೆಗಳಲ್ಲಿ ದಿ. " ವಿಶ್ವನಾಥ ಕತ್ತಿಯವರ ಅಗೋಚರ 
ಕ್ತ ಇರುವುದನ್ನು ಯಾರಾದರೂ ಗೆಮನಿಸಬಿಹುದಾಗಿದೆ. 

ಸನ್ಮಾನ್ಯ ಉಮೇಶ ಕತ್ತಿಯವರು ಬಿ.ಎಸ್‌. ಯಡಿಯೂರಪ್ಪನವರ 
ಸರಕಾರದಲ್ಲಿ ತೋಟಗಾರಿಕೆ ಮತ್ತು ಬಂದಿಖಾನೆ ಸಚಿವರಾಗಿ 
ಕಾರ್ಯನಿರ್ವಹಿಸುತ್ತಿರುವರು. ಸನ್ಮಾನ್ಯ ರಮೇಶ ಕತ್ತಿಯವರು ಚಿಕ್ಕೋಡಿ 
ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿ ಜನಪರ ಚಟುವಟಿಕೆಗಳಲ್ಲಿ 
ತೊಡಗಿಸಿಕೊಂಡಿರುವರು. ಇವರ ಚಟುವಟಿಕೆಗಳ ಮೂಲಕ ವಿಶ್ವನಾಥ 
ಕತ್ತಿಯವರು ಜೀವಂತವಾಗಿದ್ದಾರೆಂದೇ ನನ್ನ ಭಾವನೆ. ಇಂತಹ ಹಿರಿಯರನ್ನು 


vil 


ಕುರಿತು "ಚರಿತ್ರೆ ಗ್ರಂಥ ಬರೆದು ಕೊಡಲು ವಿಧಾನಮಂಡಲದ ಗಂಥಾಲಯ 
ಸಮಿತಿಯು ಕೇಳಿಕೊಂಡಾಗ ತುಂಬಾ ಸಂತೋಷದಿಂದ, ಅಭಿಮಾನದಿಂದ 
ಈ ಕಾರ್ಯವನ್ನು ಒಪ್ಪಿಕೊಂಡೆ. ವಿಧಾನ ಮಂಡಲದ ಗ್ರಂಥಾಲಯ 
ಸಮಿತಿಯ ಎಲ್ಲ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಪ್ರೀತಿ ವಿಶ್ವಾಸಕ್ಕೆ 
ನಾನು ಯಣಿಯಾಗಿರುವೆ. 

ಒಪ್ಪಿಕೊಂಡ ಕೆಲಸ ಪೂರ್ಣಗೊಳಿಸಲು ಹಲವಾರು ಹಿರಿಯರು 
ನೆರವಾಗಿದ್ದಾರೆ. ಅವರನ್ನು ನೆನೆಯುವುದು ನನ್ನ ಆದ್ಯ ಕರ್ತವ್ಯ. ಸನ್ಮಾನ್ಯ 
ಸಚಿವರಾದ ಶ್ರೀ ಉಮೇಶ ಕತ್ತಿಯವರಿಗೆ, ಸನ್ಮಾನ್ಯ ಸಂಸದರಾದ ಶ್ರೀ 
ರಮೇಶ ಕತ್ತಿಯವರಿಗೆ ಮತ್ತು ಸಹೋದರಿ ಶ್ರೀಮತಿ ಪೂರ್ಣಿಮಾ ಎ. 
ಪಾಂಗಿ ಅವರಿಗೆ ಮೊದಲು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. 

ಬೆಲ್ಲದ ಬಾಗೇವಾಡಿಯ ಶ್ರೀ ಬಸವರಾಜ ಎಸ್‌. ಕತ್ತಿ(ಸೆಕ್ರಟರಿ), 
ಆರ್‌.ಟಿ. ಶಿರಾಳಕರ ಮತ್ತು ಜಯಸಿಂಗ ರಜಪೂತ ಇವರ ಸಹಕಾರವನ್ನು 
ಕೃತಜ್ಞತೆಯಿಂದ ನೆನೆಯುವೆ. ವಿಷಯ ಸಂಗ್ರಹಿಸುವಾಗ ಶ್ರೀ ಗುರುವ, 
ರವೀಂದ್ರ ಶೆಟ್ಟಿ, ಬಾಳಾಸಾಹೇಬ ಸಾರವಾಡೆ, ಈರಣ್ಣ ತುಬಚಿ, 
ವಿಜಯನಗರದ ಅಪ್ಪಾಸಾಹೇಬ ಶಿರಗೂರ, ಅಶೋಕ ಶಿರಗೂರ, ವಿಶ್ವನಾಥ 
ಗುರುಶಾಂತಪ್ಪ ಬೋರಣ್ಣವರ, ಬೆಳಗಾವಿಯ ವ್ವಿಎಂ. ಪಟ್ಟೇದ, ಬಿ.ಎಸ್‌. 
ಗವಿಮಠ ಮೊದಲಾದ ಅನೇಕ ಮಹನೀಯರು ನೆರವಾಗಿದ್ದಾರೆ. ಅವರಿಗೆಲ್ಲ 
ಕೃತಜ್ಞತೆಗಳು. , 

ಬೆನ್ನುಡಿ ಬರೆದ ಹಿತೈಷಿ ಡಾ. ಸರಜೂ ಕಾಟ್ಕರ್‌ ಹಾಗೂ ಅಚ್ಚುಕಟ್ಟಾಗಿ 
ಅಕ್ಷರ ಸಂಯೋಜನೆ ಮಾಡಿದ ಗೆಳೆಯ ಪ್ರಕಾಶ ಗಿರಿಮಲ್ಲನವರ ಅವರಿಗೂ 
ಕೃತಜ್ಮತೆಗಳು. ವಿಶೇಷ ಕಾಳಜಿ ವಹಿಸಿದ ಸಂಪಾದಕರಾದ 
ಡಾ. ಮಲ್ಲಿಕಾರ್ಜುನ ಕೂಡ್ತಿಗೆರೆ ಅವರಿಗೆ ವಂದನೆಗಳು. 


ಸುಂದರವಾಗಿ ಮುದ್ರಣ ಮಾಡಿದ, ಪ್ರಕಟಣೆಗೆ ಅಣಿಗೊಳಿಸಿದ 
ವಿಧಾನ ಮಂಡಲದ ಗ್ರಂಥಾಲಯ ಸಮಿತಿಗೆ ನಾನು ಆಭಾರಿ. 


ನನ್ನ ಬರವಣಿಗೆ ಸಹಾಯ ಮಾಡಿದ ಪತ್ನಿ ಮೀರಾ ಮಕ್ಕಳು 
ಶೀವಿದ್ಯಾ, ಶರ್ವಾಣಿ, ಸಂಜೀವಿನಿ ಅವರಿಗೆ ಕೃತಜ್ಞತೆಗಳು. 


ಡಾ. ರಾಮಕೃಷ್ಣ ಮರಾಶೆ 


ಪರಿವಿಡಿ 


ಮುನ್ನುಡಿ 
' ಲೇವಕರ ಮಾತು 


ಭಾಗ -೧ 


ಭಾಗ - 


ಭಾಗ - 


ಭಾಗ - 


ವಿಶ್ವನಾಥ ಕತ್ತಿಯವರ ವ್ಯಕ್ತಿತ್ವ 

ಬೆಲ್ಲದ ಬಾಗೇವಾಡಿ 

ಕತ್ತಿ ಮನೆತನ 

ವಿಶ್ವನಾಥ ಮಲ್ಲಪ್ಪ ಕತ್ತಿ 

ತರುಣನ ಹೆಗಲೇರಿದ ದೊಡ್ಡ ಹೊಣೆಗಾರಿಕೆ 
ಕುಟುಂಬ ಜೀವನ- "ಸ್ನೇಹ" ಸಂಪದ 
ಸಹಕಾರದ ಹಾದಿಯಲ್ಲಿ | 
ಪ್ರತಿಭಾವಂತ ಸಂಸದೀಯ ಪಟು 


ನೆನಪು ನಂದಾದೀಪ 
ವಿ 
ಗಣ್ಯರ ದೃಷ್ಟಿಯಲ್ಲಿ ವಿಶ್ವನಾಥ ಕತ್ತಿ 


೩ 
ಅನುಬಂಧಗಳು 


೪ 


ಸದನದಲ್ಲಿ - ಸಂತಾಪ 


ಸೆ 


71 


77 


100 


ಭಾಗ - ೧ 
ವಿಶ್ವನಾಥ ಕತಿ: ವ್ಯಕ್ತಿ - ವ್ಯಕ್ತಿತ್ವ: 


. ತಾನೊಬ್ಬ ವಿಶ್ವಮಾನವ, ಯಾವ ಮತಕ್ಕೂ ಸೇರಿದವನಲ್ಲ ಎಂಬ 
ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಮೂಡಿದಾಗ ಅನೇಕ ರಾಜಕೀಯ 
ಸಾಮಾಜಿಕ ಆರ್ಥಿಕ ಜಾಡ್ಯಗಳು ಕೊನೆಗೊಳ್ಳುವುದಲ್ಲದೇ 

ಮಾನಸಿಕ ಶಾಂತಿ ದೊರೆಯುತ್ತದೆ.” 


3 ಇಗೆ 
- ಶ್ರೀ ಕುವೆಂಪು 


2 ವಿಶ್ವನಾಥ ಕತ್ತ 


1 
ವಿಶ್ವನಾಥ ಕತ್ತಿಯವರ ವ್ಯಕ್ತಿತ್ವ 


ಬೆಳಗಾವಿ ಜಿಲ್ಲೆ, ಹುಕ್ಕೇರಿ ತಾಲೂಕಿನ ಒಂದು ಸಣ್ಣಿ ಹಳ್ಳಿಯಿಂದ ವಿಶ್ವನಾಥ 
ಕತ್ತಿಯವರ ಜೀವನಕಥನ ಆರಂಭವಾಗುತ್ತದೆ. ಆ ಹಳ್ಳಿಯಲ್ಲಿಯೇ ಅಪಿರದು 
ಶ್ರೀಮಂತ ಮನೆತನ. ಅದು ಬಡವರ, ದೀನ-ದುರ್ಬಲರ ಪರವಾಗಿರುವಂತಹದ್ದು; 
ಜನಪರ-ಪರೋಪಕಾರ ಚಟುವಟಿಕೆಗಳಿಗೆ ಹೆಸರಾಗಿರುವಂತಹದ್ದು; ಸಹಕಾರ 
ಸಹಬಾಳ್ಳಿಗೆ ತುಡಿಯುವಂತಹದ್ದು; ರಾಜಕೀಯ ಹಿನ್ನೆಲೆ ಇರುವಂತಹದ್ದು ಸಾಮಾಜಿಕ 
ಘನತೆ-ಗೌರವ ಹೊಂದಿರುವಂತಹದ್ದು-ಇಂಥ ಸಮೃದ್ಧ ಪರಂಪರೆಯ 
ಮುಂದುವರಿದ ಧಾರೆಯಾಗಿ ವಿಶ್ವನಾಥ ಕತ್ತಿಯವರ ಜೀವನ ಮುನ್ನಡೆಯಿತು. ಆ 
ಭಾಗದಲ್ಲಿಲ್ಲ ಅವರಿಗೆ “ಸಾಹುಕಾರ” ಎಂಬುದೇ ಗೌರವ ವಿಶೇಷಣ. ಅದು ಅವರ 
ವ್ಯಕ್ತಿತ್ತಕ್ಕೆ ಭೂಷಣ ಕೂಡ. 


1950ರ ದಶಕೆ, ಆಗಿನ್ನೂ ವಿಶ್ವನಾಥ ಕತ್ತಿಯವರು ಬೆಳಗಾವಿಯಲ್ಲಿ 
ವಿದ್ಯಾರ್ಥಿ. ಓದುವ ವಯಸ್ಸಿನಲೆಯೇ ಆಕಸ್ಥಿಕವಾಗಿ ಬಂದೆರಗಿದ ಕೆಲವು 
ತಿರುವುಗಳಿಂದಾಗಿ ಮನೆ ನಡೆಸುವ ಹೊಣೆ ಹೊರಬೇಕಾಯಿತು. ಸಾಮಾಜಿಕರಂಗದಲ್ಲಿ 
ಮನೆತನದ ಹಿರಿಯರು ನಿರ್ವಹಿಸುತ್ತಿದ್ದ ಚಟುವಟಿಕೆಗಳಿಗೆ ಇವರು ವಾರಸುದಾರ 
ರಾಗಬೇಕಾಯಿತು. ಅಜ್ಜನ ಔದಾರ್ಯ, ತಂದೆಯ ದೇಶಭಕ್ತಿ, ಅಣ್ಣನ ಸಹಕಾರ 
ಸೇವೆಗೆ ಇವರೂ ಮುಂದಾಗಬಚೇಕಾಯಿತು. 


“ಕೂಸಂ ಪ್ರಾಯಾದೊಡೆ ಅಭಿಪ್ರಾಯಂ ಕೂಸಕ್ಕಮೆ' ಎಂಬುದೊಂದು 
ಹಳೆಗನ್ನ ಡದ ಶ್ರೇಷ್ಟ ಉಕ್ತಿ. ವಯಸ್ಸು ಸಣ್ಣದಾದರೇನು ವಿಚಾರ ಸಣ್ಣದೇ ಎಂಬುದು 
ಅದರ ವು ವಿಶ್ರನಾಥ' ಕತ್ತಿಯವರು ವಯಸಿನಲ್ಲಿ ಕಿರಿಯರಾದರೂ ಅವರೊಳಗಿನ 
ಧೀಶಕ್ತಿ ಸೇವಾಶಕ್ತಿ ಹಿರಿಯದಾಗಿತ್ತು ಈ ಶಕ್ಕೆಸಾಮರ್ಥ್ಯದಿಂದ ಅವರು ಮೊದಲು 
ಮನೆಗೆದ್ದರು, ಮಾರುಗೆದ್ದರು, ಆಮೇಲೆ ಊರು ಗೆದ್ದರು, ಊರಾಚೆಯ ಕ್ಷೇತ್ರ 
ಗೆದ್ದರು, "ಜನಮನದ ಹೃದಯ ಗೆದ್ದರು. ಅಂತೆಯೆ ಜನರ ಹೃದಯ ಗದ್ದುಗೆಯಲ್ಲಿ 
ಉಳಿದರು. 


ಬೆಲ್ಲದ ಬಾಗೇವಾಡಿಯ "ಅರ್ಬನ್‌ ಕೋ-ಆಪ್‌ ಬ್ಯಾಂಕಿನಿಂದ ಅವರ 
ಸೇವೆಯ ದಾಂಗುಡಿ ಕುಡಿ ಬಿಟ್ಟಿತು. ಅಲ್ಲಿಂದ "ಗ್ರಾಮ ಸುಧಾರಣಾ ಸಮಿತಿ”, 
“ವವಸಾಯ ಸಹಕಾರಿ ಸಂಘ'ಗಳ ಮೂಲಕ ಅವರ ಸೇವೆ ಸೀಮೋಲಂಘನ 
ಮಾಡಿತು. ಸಂಕೇಶ್ವರದ "ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರಖಾನೆ', ಘಟಪ್ರಭಾದ 


"ಶೀ ಜಗದ್ಗುರು ಗುರುಸಿದ್ದೇಶ್ವರ ಸಹಕಾರಿ ಆಸ್ಪತೆ', "ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ 
ಸಹಕಾರಿ ಬ್ಯಾಂಕ್‌', ಬೆಳಗಾವಿಯ "ಕೆ.ಎಲ್‌.ಇ. ಶಿಕ್ಷಣ ಸಂಸ್ಥೆ, ಪಂತಬಾಳೇಕುಂದ್ರಿಯ 
"ಸಹಕಾರಿ ಸಿನ್ನಿಂಗ್‌ ಮಿಲ್‌”, ಬೆಂಗಳೂರಿನ "ಕರ್ನಾಟಕ ಸಹಕಾರಿ ಸಕ್ಕರೆ 
ಕಾರಖಾನೆಯ ಮಹಾಮಂಡಳ”- ಹೀಗೆ ಜಿಲ್ಲೆ, ರಾಜ್ಯದಾದ್ಯಂತ ಅವರ ಸೇವೆಯ 
ಬಳ್ಳಿ ಪಸರಿಸಿತು. ಅದರೊಂದಿಗೆ ವಿಧಾನ ಪರಿಷತ್‌ ಸದಸ್ಥರಾಗಿ ಪೂರ್ಣಾವಧಿ 
ಸೇವೆ ಸಲ್ಲಿಸಿದರು. ವಿಧಾನ ಸಭೆಯ ಸದಸ್ಕರಾಗಿಯೂ ಆಯ್ಕೆಯಾದರು. 

ವಿಶ್ವನಾಥ ಕತ್ತಿಯವರು ಹಂತಹಂತವಾಗಿ ನಿರಂತರ ಬೆಳೆದವರು. ಬೆಳೆಗಾವಿ 
ಜಿಲ್ಲೆಯ ಸಹಕಾರ ರಂಗದ ಧುರೀಣರಾದರು. ಜನಸೇವೆಯಿಂದ ಜನನಾಯಕ 
ರೆನಿಸಿದರು. 


ಸಾರ್ವಜನಿಕೆ ಸಂಘ-ಸಂಸ್ಥೆಗಳ ಆಡಳಿತವು ಜನಪರವಾಗಿರಬೇಕಲ್ಲದೆ, 
ಪಾರದರ್ಶಕ ವಾಗಿರಬೇಕೆಂಬುದು ವಿಶ್ವನಾಥ ಕತ್ತಿಯವರ ನಿಲುವು ಆಗಿತ್ತು. 
ಒಂದು ಸಂಸ್ಥೆಯ ಆಡಳಿತವು ಸುಸೂತ್ರವಾಗಿ ನಡೆಯುತ್ತಿರುವಾಗ ಅದಕ್ಕೆ 
ವ್ಯತ್ಯಯವನ್ನು೦ಟು ಮಾಡುವುದು ಮಹಾಪಾಪವೆನ್ನುತಿದ್ದರು. ಆಡಳಿತ ಯಂತ್ರವು 
ಜನಹಿತಕ್ಕೆ ವಿರುದ್ಧವಾಗಿ ಕಾರ್ಯನಿರ್ವಹಿಸತೊಡಗಿದರೆ, ಆ ಯಂತ್ರದ ಧ್ವನಿ 
ಕಿವಿಗೆ ಕರ್ಕಶವಾಗಿ ಕೇಳಿ ಬಂದರೆ ಅದನ್ನು ಸಹಿಸುವುದೂ ಪಾಪವೆನ್ನುತ್ತಿದ್ದರು. 
ಅಂತಹ ಪರಿಸ್ಥಿತಿಯಲ್ಲಿ ಪ್ರಾಮಾಣಿಕ ಮತ್ತು ಜನಪರ ಸೇವೆ ಮಾಡಬೇಕೆನ್ನುವ 
ಇಚ್ಛೆಯುಳ್ಳವರು ಅದರ ಆಡಳಿತವನ್ನು ಸುಧಾರಿಸಬೇಕು ಮತ್ತು ಸೇವೆಯ ಅವಕಾಶ 
ಕೈ ಮಾಡಿ ಕರೆದಾಗ ಸೇವಾಕಾಂಕ್ಷಿಗಳು ಆ ಕ್ಷೇತವನ್ನು ಪ್ರವೇಶಿಸಬೇಕೆನ್ನುತ್ತಿದ್ದರು. 
ಜೀವನದುದ್ದಕ್ಕೂ ಅವರು ಹಾಗೆಯೇ ನಡೆದುಕೊಂಡರು. - 


ಸಹಕಾರ ರಂಗದಲ್ಲಿ ಇಪತ್ರೈದು ವರ್ಷ ಕಾಲ ಅವರು ಸೇವೆ ಮಾಡಿದರು. 
ಸೇವೆಯ ಸಂದರ್ಭದಲ್ಲಿ ಯಾವುದೇ ಪಕ್ಷ ಪಂಗಡ, ಜಾತಿ ಮತ, ಊರು 
ಕೇರಿಗಳ ಭೇದ ಮಾಡಲಿಲ್ಲ. ಸೇವೆಯ ವಿಷಯದಲ್ಲಿ ಅವರು ಮಾನವತಾವಾದಿ 
ಯಾಗಿದ್ದರು. ಈ ಕಾರಣಕ್ಕಾಗಿಯೇ ಬೇರೆ ಪಕ್ಷದ ಆಡಳಿತವಿರುವ ಸಂಸ್ಥೆಗಳಲ್ಲಿ 
ಕೂಡ ಅವರು ಚೆನ್ನಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು. ರಾಜ್ಯದಲ್ಲಿ 
ಬೇರೆ ಪಕ್ಷದ ಆಡಳಿತವಿರುವಾಗ ಇವರು ಸಂಸ್ಥಾ ಕಾಂಗೆಸ್ಸಿನ ಅಭ್ಯರ್ಥಿಯಾಗಿ 
ಆರಿಸಿ ಬರಲು ಸಾಧ್ಯವಾಯಿತು. ಇವರ ಸೇವಾಕಾಲಕ್ಷೆ, ಗುಣಗಾಹಿ ವ್ಯಕ್ತಿತಕ್ಕ 
ಅಧಿಕಾರದ ಅಲೆಯೂ ಒಲಿದು ಬಿಡುತ್ತಿತ್ತು. ವಿಶ್ವನಾಥ ಕತ್ತಿಯವರು ವಿಧಾನ 
ಸಭೆಗೆ ಆಯ್ಕೆಯಾದರು. ಸೇವೆಯ ಅವಕಾಶ ಕಣ್ಣೆದುರು ವಿಶಾಲವಾಗಿ ಹರಡಿತ್ತು 
ಅದನ್ನು ಮಾಡಬೇಕೆನ್ನುವ ಛಲವೂ ಮನಸಿನಲ್ಲಿತ್ತು. ಅದಕ್ಕೆ ಬೇಕಾಗುವ ಶಕ್ತಿ 


4 ವಿಶ್ವನಾಥ ಕತ್ತಿ 


ಸಾಮರ್ಥ್ಯ, ಜನಬಲವೂ ಅವರಿಗಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಅವರಿದ್ದ ಪಕ್ಷವೇ 
ರಾಜ್ಯದಲ್ಲಿ ಆಡಳಿತದ ಸೂತ್ರ ಹಿಡಿದಿತ್ತು. ಆತ್ಮೀಯರೆನಿಸಿದ ಗೆಳೆಯರು ಆಡಳಿತದ 
ಸೂತ್ರ ಹಿಡಿದಿದ್ದರು. ಇಂತಹ ಅನುಕೂಲದ ಪರಿಸ್ಸಿತಿಯಿರುವಾಗ ವಿಧಿ ಅವರನ್ನು 
ವಿಧಾನಸಭೆಯಲ್ಲಿ ಇರಗೊಡಲಿಲ್ಲ, ಅಲ್ಲಿಂದಲೇ ಕರೆದುಕೊಂಡು ಹೋಯಿತು. : 
ಅದೊಂದು ದುರಂತದ ಕಥೆ. 


ವಿಶ್ವನಾಥ ಕತ್ತಿಯವರು ಗತಿಸಿ ಇಪ್ಪತ್ತೈದು ವರುಷ ಆಗುತ್ತ ಬಂತು. 
ಅಂದಿನ ಅವರ ಕಾರ್ಯವ ಖರಿಯು ಅವರ ನೆನಪನ್ನು ಇನ್ನೂ ಹಸಿರಾಗಿ | ಉಳಿಸಿದೆ. 
ಅವರ ಗೆಳೆಯರು, ಗ. ಅಮಯಾಯಿಗಳು pd ಬಗೆಗೆ ಹೈದಯತುಂಬಿ 
ಮಾತನಾಡುತ್ತಾರೆ. ಅವರ ಸಾಧನೆಯ ಹೆಜ್ಜೆ ಗುರುತುಗಳನ್ನು ತೋರಿಸುತ್ತಾರೆ. 
ವಿಶ್ವನಾಥ ಕತ್ತಿಯವರ ನೆನಪು ಹಸಿರಾಗಿ ಉಳಿಯಲು ಇನ್ನೂ ಒಂದು ಮುಖ್ಯ 
ಕಾರಣವಿದೆ. ಅದೆಂದರೆ, ಅವರ ಮಕ್ಕಳ ಸೇವೆ. ಸನ್ಮಾನ್ಯ ಉಮೇಶ ಕತ್ತಿ ಅವರು.: 
ಸನ್ಮಾನ್ಯ ರಮೇಶ ಕತ್ತಿಯವರು ತಂದೆಯ ಕನಸನ್ನು ನನಸು ಮಾಡಲು 
ಕ್ರಿಯಾಶೀಲರಾಗಿದ್ದಾರೆ. ಹಿರಿಯ ಮಗ ಸನ್ಮಾನ್ಯ ಉಮೇಶ ಕತ್ತಿಯವರು ತಂದೆಯ 
ಮರಣದ ತರುವಾಯ ಅವರ ರಾಜಕಾರಣದ ಉತ್ತರಾಧಿಕಾರಿಯಾಗಿ ಸೇವೆಯನ್ನು 
ಆರಂಭಿಸಿದರು. ಶಾಸಕರಾಗಿ, ಸಚಿವರಾಗಿ ಜನಪರ ಕಾರ್ಯಗಳಲ್ಲಿ ತೊಡಗಿಸಿ 
ಕೊಂಡರು. ಕಿರಿಯ ಮಗ ಸವ್ನಾನ್ಯ ರಮೇಶ ಕತ್ತಿಯವರು ಸಂಕೇಶ್ವರ ಹಿರಣ್ಯಕೇಶಿ 
ಸಹಕಾರಿ ಸಕ್ಕರೆ ಕಾರಖಾನೆ, ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್‌ 
ಇವುಗಳ ಆಡಳಿತ ಸೂತ್ರ ಹಿಡಿದು, ಅವುಗಳನ್ನು ಅಭಿವೃದ್ಧಿಯ ಪಥದಲ್ಲಿ ನಡೆಸಿದರು. 
ಇತ್ತೀಚೆಗೆ ಅಂದರೆ 2009ರಲ್ಲಿ ಜರುಗಿದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ 
ಮತಕ್ಷೇತ್ರದಿಂದ ಸರ್ಧಿಸಿದ ಶ್ರೀ ರಮೇಶ ಕತ್ತಿಯವರು ಭಾರಿ ಬಹುಮತದಿಂದ 
ಆರಿಸಿ. ಬಂದಿದ್ದಾರೆ. ಜನಪ್ರಿಯ ಸಂಸದರಾಗಿ ತಮ್ಮ ಸೇವಾರಂಗವನ್ನು 
ವಿಸ್ತರಿಸಿಕೊಂಡಿದ್ದಾರೆ. ತಂದೆಯವರು. ಹಾಕಿಕೊಟ್ಟ ಹಾದಿಯಲ್ಲಿ ನಡೆದು ಈ 
ಇಬ್ಬರೂ ಮಕ್ಕಳು ಜನನಾಯಕರಾಗಿ ಸೇವಾತತ್ಸರರಾಗಿದ್ದಾರೆ. 


ಸ್ಪಂತ ಒಡೆತನದ ಒಂದು ಸಕ್ಕರೆ ಕಾರಖಾನೆ ಪ್ರಾರಂಭಿಸಿ ತಂದೆಯ 
ಸರಣಾರ್ಥ "ವಿಶ್ವನಾಥ ಶುಗರ್ಸ್‌" ಸಾ ಹೆಸರಿಟ್ಟಿದ್ದಾರೆ. ಕೆ.ಎಲ್‌.ಇ. ಶಿಕ್ಷಣ 
ಸಂಸ್ಥೆಯ “ದಂತ ವಿಜ್ಞಾನ ಮತ್ತು ಸಂಶೋಧನ ಮಹಾವಿದ್ಧಾಲಯ' ್ಳೆ ಉದಾರ 
ದೇಣಿಗೆ ನೀಡಿ ಆ ಮಹಾವಿದ್ಯಾ ಲಯಕ್ಕೆ ತಂದೆಯ ಹೆಸರಿಡಲು ಕಾರಣರಾಗಿದ್ದಾರೆ. 
ಅಜ್ಜನ ಹೆಗಲ ಮೇಲೆ ಕುಳಿತು ಮೊಮ್ಮಗನಿಗೆ ದೂರದ ದಾರಿ ಕಾಣುವಂತೆ, 
ತಂದೆಯ ಆದರ್ಶ ಅನುಭವದ ದಾರಿಯಲ್ಲಿ ನಡೆದಿರುವ ಈ ಮಕ್ಕಳೆದುರಿಗೂ 


iE 


ಅಸದೀಯ ಪಟು 5 


ಸೇವೆಯ ವಿಶಾಲ ಬಯಲು ಹರಡಿಕೊಂಡಿದೆ. ಸಮಕಾಲೀನ ಸಂದರ್ಭ" ಹಾಗೂ 
ಕಾಲದ ಅಗತ್ಯಕ್ಕೆ ಅನುಗುಣವಾಗಿ ಹೊಸ ಹೊಸ ಜನಪರ ಯೋಜನೆಗಳನ್ನು 
ರೂಪಿಸುವ, ಅವುಗಳನ್ನು ಅನುಷ್ಠಾನಗೊಳಿಸುವ ದಿಶೆಯಲ್ಲಿ ಅವರು ನಿರತರಾಗಿದ್ದಾರೆ. 


ಕರ್ನಾಟಕ ಸರಕಾರ ಹಮ್ಮಿಕೊಂಡಿರುವ "ಪ್ರತಿಭಾವಂತ ಸಂಸದೀಯ 
ಪಟು ಪುಸ್ತಕ' ಮಾಲಿಕೆಗಾಗಿ ವಿಶ್ವನಾಥ ಕತ್ತಿಯವರ ಚರಿತ್ರೆ ಬರೆದು ಕೊಡುವುದಕ್ಕಾಗಿ 
ಅನೇಕ ಜನರನ್ನು ಸಂದರ್ಶಿಸಿದ್ದೇನೆ. ಅವರು ಹೇಳುವ ಮಾತುಗಳನ್ನು ಲಕ್ಷ್ಯಗೊಟ್ಟು 
ಕೇಳಿದ್ದೇನೆ. ಎಲ್ಲರ ಮಾತಿನಲ್ಲಿ ಕೇಳಿ ಬಂದ ಸಾಮಾನ್ಯ ಅಂಶಗಳೆಂದರೆ: ಅವರು 
ಸದಾ ಹಸನ್ಮುಖಿ. ಅವರದು ಮಕ್ಕಳೆ ಮನಸು. ನರ್ವೈರಭಾವ. ಕ್ರೀಡಾ ಮನೋಭಾವ. 
ಕುಟುಂಬ ಪ್ರೇಮಿ, ಸ್ನೇಹ ಜೀವಿ, ನಗೆಗಾರ, ಉತ್ತಮ ವಾಗ್ಮಿ ಓದಿನಲ್ಲಿ ಆಸಕ್ತ, 
ಪ್ರಸಂಗಾವಧಾನಿ ಎತ್ತಿಕೊಂಡ ಕೆಲಸ ಪಟ್ಟು ಹಿಡಿದು ಮಾಡುವ ಛಲಗಾರ. . 
ಬಡವರ ಕಂಡರೆ ಕರಗುವ ಮನಸು, ಕಷ್ಟಜೀವಗಳಿಗೆ ಮಿಡಿಯುವ ಮನಸು 


ಸಕಲ ಜೀವಿಗಳಿಗೆ ಲೇಸನ್ನು ಬಯಸುವ ಶರಣಗುಣ..... ಇತ್ಯಾದಿ. 


ಚರಿತ್ರೆಗಾಗಿ ಬೇಕಾಗುವ ಸಂಗತಿಗಳನ್ನು ಸಂಗ್ರಹಿಸಲು ಹೊರಟಾಗ ಕೇಳಿ 
ಬಂದಿರುವ ಕೆಲವು ಮಾತುಗಳನ್ನು ಇಲ್ಲಿ ದಾಖಲಿಸಬೇಕೆನಿಸಿತು. ಅವುಗಳಿಂದ 
ವಿಶ್ವನಾಥ ಕತ್ತಿಯವರ ಸ್ನೇಹಜೀವನ, ಸಹಕಾರ ಜೀವನ, ಸೇವಾ ಜೀವನದ 
ದರ್ಶನವಾಗುವುದರಲ್ಲಿ ಸಂದೇಹವಿಲ್ಲ. 


#3 


ಆತ್ಮೀಯರಾದ ಜಯಸಿಂಗರ ಸೂಚನೆಯ ಮೇರೆಗೆ ಒಂದು ದಿನ (ದಿನಾಂಕ 
7.3.2007) ಸಂಕೇಶ್ವರದಲ್ಲಿದ್ದ ಹಿರಿಯರಾದ ಬಾಳಾಸಾಹೇಬ ಸಾರವಾಡೆ ಅವರನ್ನು 
ಕಂಡೆ. ಅವರದು ಮರಾಠಿಮಿಶ್ರಿತ ಕನ್ನಡ ಮಾತು. ಲೋಕಾನುಭವದಲ್ಲಿ ಗಟ್ಟಿ 
ಕುಳ. ಅಪ್ಪಣ್ಣಗೌಡರ ಒಡನಾಟದಲ್ಲಿಯೇ ರಾಜಕೀಯ ರಂಗ, ಸಾಮಾಜಿಕ ರಂಗದಲ್ಲಿ 
ಸೇವೆ ಮಾಡಿದವರು. ಅಪ್ಪಣ್ಣಗೌಡರ ನಂತರದ ರಾಜಕೀಯ ಬೆಳವಣಿಗೆಯಲ್ಲಿ 
ಇವರು ಬೇರೆ ಪಕ್ಷ ಸೇರಿ ಸೇವೆ ಮಾಡಿದರೂ ವಿಶ್ವನಾಥ , ಕತ್ತಿ ಸಾಹುಕಾರರ 
ಬಗೆಗೆ, ಅವರ ಸಾಧನೆಯ ಬಗೆಗೆ ಅಪಾರ ಗೌರವದಿಂದ ಮಾತನಾಡಿದರು: 


“ವಿಶ್ವನಾಥ ಕತ್ತಿ ಅವರು ಅತಿಶಯ ಸೌಮ್ಯ, ವಿನೋದಿ ಸ್ವಭಾವದ 
ಮನುಷ್ಯ. ಸ್ಪಷ್ಟ ವಕ್ತಾ ಜನರ ನಾಡಿ ಹಿಡಿದು ದುಡೀತಿದ್ರು. ದುಡಿಮೆ ಜಾಸ್ತಿ 
ಪರಂತು ಮಾಡಿದೆ ಎಂಬ ಭಾವ ಅವರ ಬಳಿ ಸುಳಿಯಲಿಲ್ಲ. ಜನಕಲ್ಯಾಣ 
ಕಾರ್ಯ ಅವರ ಅಂತರಂಗದ ಅಭಿಲಾಷೆಯಾಗಿತ್ತು” 


“ವಿಶ್ವನಾಥ ನಷ್ಕೋಪ ಮನುಷ್ಯ ಕುರ್ಚಿ ಸಲುವಾಗಿ ಎಂದೂ ಕೆಲಸ 
ಮಾಡಲಿಲ್ಲ. ಇನ್ನೊಬ್ಬರ ಸಲುವಾಗಿ ಕೆಲಸಾ ಮಾಡೊದು ಅವರೆ ಹುಟ್ಟು ಗುಣಾ 
ಆಗಿತ್ತು ಅವರದು ಆಡಳಿತವರ್ಗದವರ ಜೊತೆಗೆ ಹೊಂದಾಣಿಕೆ ಬಾಳ. ಸ್ಪಾಫ್‌ದ 
ಮೇಲೆ ವಿಶ್ವಾಸ ಭಾಳ. ರೈತರೆಂದರೆ ಪಂಚ ಭ್ರಾಣ, ಕಾರ್ಮಿಕರೆಂದರೆ ಜೀವಾಳ. 
ರೈತರು, ಕಾರ್ಮಿಕರು ನಗುನಗುತಾ ಇರಬೇಕೆನ್ನುವವರು. ತಮ್ಮ ಸಮೀಪಕ್ಕೆ ಬಂದ 
ಜನರನ್ನು ರಾಜಕೀಯ ದೃಷ್ಟಿಯಿಂದ ನೋಡಲಿಲ್ಲ. ಸಾಮಾನ್ಯರ ಜೊತೆ ಬೇದಭಾವ 
ಮಾಡಲಿಲ್ಲ. ಗಾಡಿಡೈವರ್‌ನನ್ನೂ ಪಕ್ಕದಲ್ಲಿ ಕೂಡಿಸಿಕೂಂಡು ಊಟ ಮಾಡುತ್ತಿದ್ದರು. 
ಸಣ್ಣ ಹುಡುಗರ ಜೊತೆಗಂತೂ ಸಲಿಗೆಯ ಆಟ. ಅವರದು ಮಕ್ಕಳ ಮನಸಸಾಗಿತ್ತು. 
ಅವರು ಸಕ್ಕರೆ ಕಾರಖಾನೆಯಲ್ಲಿರುವಷ್ಟು ದಿವಸ ಎಲ್ಲರೆನ್ನು ಪ್ರೀತಿ ವಿಶ್ವಾಸದಿಂದ 
ನೋಡಿಕೊಂಡರು. ಅದು ಅವರ ಸಹಜ ಸ್ವಭಾವ ಆಗಿತ್ತು”. 


% ಷ್ಠ 


10.2.2007 ರಂದು ಹುಕ್ಕೇರಿಯಲ್ಲಿ ಶ್ರೀ ರವೀಂದ್ರ ಶೆಟ್ರ ಅವರನ್ನು 
ಭೇಟಿಯಾದೆ. ಅವರು ಸ್ಥಳೀಯ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರು. 
ವಿಶ್ವನಾಥ ಕತ್ತಿಯವರ ಸೇವೆ, ಸಾಧನೆಯನ್ನು ಕಣ್ಣಾರೆ ಕಂಡವರು; "ಅವರನ್ನು 
ಕಂಡು ಮಾತಾಡಿರಿ' ಎಂದು ಸಂಕೀಶ್ನರದ ಸಕ್ಕದೆ ಕಾರಖಾನೆಯಲ್ಲಿದ್ದ ಜಯಸಿಂಗ್‌ 
ರಜಪೂತ ಅವರು ಹೇಳಿದ್ದರು. ಅವರು ತೋರಿಸಿದ ದಾರಿ ಹಿಡಿದು ಅಲ್ಲಿಗೆ 
ಹೋದಾಗ ರವೀಂದ್ರ ಶೆಟ್ಟಿಯವರು ತುಂಬ ಅಭಿಮಾನದಿಂದ ವಿಶ್ವನಾಥ ಕತ್ತಿಯವರ 
ಸಾಧನೆಯನ್ನು ಸ್ಮರಿಸಿಕೊಂಡರು: 


“He is great who makes everybody feel ಕೀಲ ಚೇಸ್ಪರ್‌ಸನ್‌ನ ಪಃ 
ಇಾತನ್ನು ವಿಶ್ವನಾಥರ ಸಾಮಿಪ್ಯದಲ್ಲಿ ನಾನು ಅನುಭವಿಸಿದ್ದೇನೆ.” 


“ವಿಶ್ವನಾಥರು ಸದಾ ಹಸನ್ಮುಖಿ. ಆವರೆ ಮುಖಭಾವದಲ್ಲಿ ಸಿಟ್ಟನ್ನು 
ನೋಡಲೇ. ಇಲ್ಲ. ಜನರ ಕಷ್ಟ ಸುಖ ಕೇಳುತ್ತಿದ್ದರು. ತಮ್ಮ ಕಷ್ಟ ಸುಖ 
ಹಂಚಿಕೊಳ್ಳುತ್ತಿದ್ದರು. ಈ ಗುಣದಿಂದಾಗಿಯೇ ಅವರು ಸಹಕಾರ ರಂಗದ ಧುರೀಣರಾಗಿ 
ಬೆಳೆದರು”. 


ಹಹ 


ಶ್ರೀ ಈರ 


ಫ್‌) 


ಹುಕ್ಕೇರಿ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರಲ್ಲೊಬ್ಬರಾದ 
ಣ್ಣ ತುಬಚೆ ಅವರನ್ನು ಕಂಡು ಮಾತನಾಡಿಸಿದಾಗ: 


ಸಂಸದೀಯ ಪಟು T 


“ವಿಶ್ವನಾಥ ಕತ್ತಿ ಸಾಹುಕಾರರದು ನರ್ವೈರ ಭಾವ. ಎದುರಾಳಿಯ 
ಮನಸ್ಸು ಗೆಲ್ಲುವ ಸಾಮರ್ಥ್ಯ ಇತ್ತು. ಅನ್ನದಾನದಲ್ಲಿ ಅವರದ್ದು ಎತ್ತಿದ ಕೈ. ಈ 
ಔದಾರ್ಯ ಗುಣದಿಂದಾಗಿ ಬಡವರ ಸೈನ್ಯ ಅವರ ಹಿಂದೆ ಇತ್ತು” 


“ಸಾಹುಕಾರರು ಈ ಭಾಗದಲ್ಲಿ ಎಷ್ಟು ಕೆಲಸ ಮಾಡಿದರೆಂದರೆ ಇನ್ನೊಮ್ಮೆ 
ಚುನಾವಣೆ ಬಂದಾಗ ತಮ್ಮ ವಿರುದ್ಧ ಯಾರೂ ನಲ್ಲಬಾರದು ಅನ್ನೋ ಹಂಗ 
ಕೆಲಸ ಮಾಡಿದರು. ಈ ಕ್ಷೇತ್ರ ಬೆಳೆಸಿದರು.” 


“ಕರಗಾವಿಯ ಡಿ.ಟಿ. ಪಾಟೀಲರು ಮತ್ತು ನಮ್ಮ ವಿಶ್ವನಾಥ ಕತ್ತಿ ಸಾಹುಕಾರರ 
ನಡುವೆ ತಾತ್ಲಿಕ ಭಿನ್ನಾಭಿಪ್ರಾಯಗಳಿದ್ದವು. ಆದರೆ ಇಬ್ಬರೂ ತುಂಬ ಆತ್ಮೀಯರಾಗಿದ್ದರು. 
ವೈಯಕ್ತಿಕವಾಗಿ ಅವರಿಬ್ಬರು ರಾಮಾಯಣದ ಲವ-ಕುಶರಂತೆ ಇದ್ದರು” 


ok 


ಸಂಕೇಶ್ವರ ಶುಗರ್‌ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವ ಗಡಹಿಂಗ್ಲಜ 
ತಾಲೂಕಿನ ಇದರಗುಚ್ಛಿ ಗ್ರಾಮದ ಕಲ್ಲಪ್ಪ ದುಂಡಪ್ರ ಕಾಡಪುನವರ ಅವರನ್ನು 
ಭೇಟಿಯಾದಾಗ ವಿಶ್ವನಾಥ ಕತ್ತಿಯವರ ಅಂತಃಕರಣದ ಸೌಜನ್ಯವನ್ನು ಸ್ಮರಿಸಿಕೊಂಡು 
ಭಾವಪರವಶರಾದರು. ಅವರ ಮಾತುಗಳಲ್ಲಿಯೇ ಕೇಳುವುದಾದರೆ; 


“ವಿಶ್ವನಾಥ ಸಾಹುಕಾರರು ಕಾರಖಾನೆಯ ನೌಕರರನ್ನು ತಮ್ಮ ಮನೆಯ 
ಮಕ್ಕಳಂತೆ ನೋಡಿಕೊಂಡವರು. ಅವರ ಕಷ್ಟ ಸುಖಗಳನ್ನು ಕೇಳಿ ಪರಿಹಾರ 
ದೊರಕಿಸಲು ಪ್ರಯತ್ನಿಸಿದರು. "ನಮ್ಮ ನೆನಹಾದಾಗಲೆ ಉದಯ, ನಮ್ಮ ಮರೆತಾದಾಗಲೆ 
ಅಸ್ತಮಾನ' ಎಂಬ ಬಸವಣ್ಣನವರ ವಚನದಂತೆ ವಿಶ್ವನಾಥ ಸಾಹುಕಾರರನ್ನು 
ನೆನೆವುದೇ ನಮ್ಮ ಭಾಗ್ಯ ಮಾನವೀಯ ಅಂತಃಕರಣವುಳ್ಳ ಸಾಹುಕಾರರು ಇರುವವರೆಗೆ 
ನಮಗೆಲ್ಲ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ಈಗಲೂ ಅಷ್ಟೇ, ಅವರ 
ಮಕ್ಕಳಾದ ರಮೇಶ ಸಾಹುಕಾರರು ತಂದೆಯಂತೆಯೇ ನಮ್ಮ ಕಷ್ಟ ಸುಖ ಕೇಳುತ್ತಾರೆ. 
ತಂದೆಯ ಎಲ್ಲ ಆದರ್ಶಗಳನ್ನು ಅತ್ಯಂತ ಶ್ರದ್ದೆಯಿಂದ ಪಾಲಿಸುತ್ತಿದ್ದಾರೆ. ವಿಶ್ವನಾಥ 
ಸಾಹುಕಾರರು ಈ ಭಾಗದ ರೈತರಿಗೆಲ್ಲ ಆಶ್ರಯದಾತರಾಗಿದ್ದರು. ಅಂಥವರು 
ಕೋಟಿಗೊಬ್ಬರು.ಅವರು ಚಿರಕಾಲ ಉಳಿಯುವ ಮಾನವ ಸ್ವರೂಪದ 
ದೇವಮಾನವರು” 


8 ಎಶನಾಥ ಕತಿ 
[<4 pr 


ಬೆಳಗಾವಿಯಲ್ಲಿ ನನಗೆ ಪರಿಚಿತರಾದ ವಿಜಯನಗರದ ವಿಶ್ವನಾಥ 
ಗುರುಶಾಂತಪ್ಪ ಬೋರಣ್ಣವರ ಮೂಲಕ ಅವರ ಸೋದರ ಮಾವಂದಿರಾದ 
ಅಪ್ಪಾಸಾಹೇಬ ಅಲ್ಲಪ್ಪ ಶಿರಗೂರ ಇವರನ್ನು ಸಂದರ್ಶಿಸಿದೆ: 


“ಮಾನ್ಯ ಸಚಿವರಾದ ಶ್ರೀ ಉಮೇಶ ಕತ್ಲಿಯವರೊಂದಿಗೆ ನನ್ನದು ನಿಕಟ 
ಸಂಬಂಧ. ಒಸಿ ತಂದೆಯವರಾದ ವಿಶ್ವನಾಥ" ಕತ್ತಿ ಸ ಸಾಹುಕಾರರನ್ನು ತುಂಬಾ 
ಹತ್ತಿರದಿಂದ ನೋಡಿದ್ದೇನೆ. ಆದರೆ ಒಡನಾಟ ಅಷ್ಟು ಇರಲಿಲ್ಲ. ನಮ್ಮ ಅಜ್ಜನ 
ಕಾಲದಿಂದಲೂ ಈ ಕತ್ತಿ ಮನೆತನದವರಿಗೂ ನಮ್ಮ ಹಿರಿಯರಿಗೂ ಆತ್ಮೀಯವಾದ 
ಸಂಬಂಧವಿತ್ತು... 


ವಿಶ್ವನಾಥ ಕತ್ತಿಯವರು ನಗುನಗುತಾ ಮಾತನಾಡುವ ವ್ಯಕ್ತಿ ಅವರನ್ನು 
ಭೇಟಿಯಾಗಿ ಮಾತನಾಡಿಸಿದರೆ ನಮ್ಮ ಅರ್ಧ ಕೆಲಸ ಆದಷ್ಟು ಮನಸ್ಸು 
ಹಗುರಾಗುತ್ತಿತ್ತು. ಅವರದು ಶುದ್ಧ ಹಸ್ತ, ಸೌಮ್ಯ ಮಾತು, ಸೌಮ್ಯ ನಡವಳಿಕೆ. 
ಜನರನ್ನು ಸರಿಯಾದ ಹಾದಿಗೆ ಹಚ್ಚುವ ಔದಾರ್ಯ ಅವರದು. ಯಾವುದೇ 
ಚುನಾವಣೆಯಲ್ಲಿ ಅವರು ಸೋಲಲಿಲ್ಲ ಜೀವನದಲ್ಲಿಯೂ ಸೋಲರಿಯದ 
ಸರದಾರ ಅವರು. 


ಸಂಕೇಶ್ನರದ ಶುಗರ್‌ ಫ ಫ್ಯಾಕ್ಷರಿ, ಪಂತ ಬಾಳೇಕುಂದ್ರಿಯ ಸಿನ್ನಿಂಗ್‌ ಮಿಲ್‌, 
`ಜೆಳಗಾವಿಯ a ಸಿ.ಸಿ ಬ್ಯಾಂಕ್‌, ಕೆ. ಮಿ ಶಿಕ್ಷಣ ಸಂಸ್ಥೆ-ಮುಂತಾದ ಸಂಸ್ಥೆಗಳಲ್ಲಿ 
ಅವರು ಜನರ ಒತ್ಯೆಷಿಯಾಗಿ, ಜನಪರ ಧ್ವನಿಯಾಗಿ ಕೆಲಸ ಮಾಡಿದರು. ಹುಕ್ಕೇರಿ, 
ಸಂಕೇಶ್ವರ, ಘಟಪ್ರಭಾ ಈ ಭಾಗದ ಕುಗ್ರಾಮಗಳ ಸುಧಾರಣೆಗಾಗಿಯೂ ಸಾಹುಕಾರರು 
ಶ್ರಮಿಸಿದರು. ರೈತಮನೆತನದ ಹಿನ್ನೆಲೆಯಿಂದ ಬಂದವರಾಗಿದ್ದರಿಂದ ರೈತರ ಬಗೆಗೆ 
ಅತೀವ ಕಾಳಜಿ. ಅವರ ಕಷ್ಟ 'ಕಾಲದಲ್ಲಿ ನೆರವಾಗುತ್ತಿದ್ದರು. ಬಡ ರೈತರಿಗೆ 
ಪಂಪಶೆಟ್‌ ಕೊಡಿಸುವುದು, ಬೆಳೆಸಾಲ, ಗೊಬ್ಬರ ಸಾಲ ಕೊಡಿಸಿ ಅವರ ಏಳ್ಗೆಗಾಗಿ 
ದುಡಿಯುತ್ತಿದ್ದರು. ನೀರಿನ ಬವಣೆ ಇದ್ದ ಕಡೆಗೆಲ್ಲ ಲಿಫ್ಟ್‌ ಇರಿಗೇಶನ್‌ ಮಾಡಿಸಿದರು. 
ವಿಜಯನಗರ, ನಗುನಾಳ ಮತ್ತು ಇನ್ನೂ ಅನೇಕ ಹಳ್ಳಿಗಳು ನೀರಿನ ಸೌಕರ್ಯ 
ಪಡೆಯುವುದಕ್ಕೆ ವಿಶ್ವನಾಥ ಕತ್ತಿಯವರ ಪ್ರಯತ್ನ ಪರಿಶ್ರಮವೇ ಕಾರಣವೆನ್ನಬೇಕು” 


ಅಪ್ಪಾಸಾಹೇಬರ ಸೋದರ ಅಶೋಕ ವಕೀಲರು ಹೇಳುವಂತೆ: 


“1983 ಮತ್ತು 1984ರ ಅವಧಿಯಲ್ಲಿ ನಾನು ಸಾಹುಕಾರರ ಜೊತೆಯಲ್ಲಿಯೇ 
ಇರುತ್ತಿದ್ದೆ. ಅವರ ರಾಜಕೀಯ ಜೀವನದ ಉಚ್ಛ್ರಾಯ ಕಾಲವದು. ಬೆಳಗಾವಿ 


ಜಿಲ್ಲೆಯಲ್ಲಿಯೇ ಅವರು ದೊಡ್ಡ ನಾಯಕರಾಗಿ ಮಿಂ ಚುತ್ತಿದ್ದರು. 1984ಲ್ಲಿ ಉತ್ತರ 
ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೆ.ಎಲ್‌.ಇ. ಸಂ ೦ಸ್ಥೆಗೆ ಚುವಾವಣೆ ನಡೆದವು. 
ಅಧ್ಯಕ್ಷ ಸ್ಥಾನಕ್ಕೆ ಸರ್ಧಿಸಿದ ಇವರು ಎದುರಾಳಿ ಏಕೆ. ಕೊಟಶೆಟ್ಟಿಯವರನ್ನು 
ಸುಲಭವಾಗಿ ಸೋಲಿಸಿದರು. 1974ರ ಸಂದರ್ಭ. ಆಗ ವಿಧಾನ ಪರಿಷತ್‌ ಸದಸ್ಯ 
ಸ್ಥಾನಕ್ಕೆ ಸ್ಥ ಸ್ಥಳೀಯ ಸಂಸ್ಥೆಗಳ ಪರವಾಗಿ ಚುನಾವಣೆ ನಡೆಯಿತು. ವಿಶ್ವನಾಥ ಕತ್ತಿಯವರು 
ಸಂಸ್ಥಾ ಕಾಂಗೆಸಿನ ಅಂ ಭ್ಯರ್ಥಿಯಾಗಿ ಸ್ಪರ್ಧಿಸಿದರು. ಇವರ ವಿರುದ್ಧ ಚಿಕ್ಕೋಡಿಯ 
ವಕೀಲರಾದ ಎಂ.ವಿ. ಶೆಟ್ಟಿಯವರು ಕಾಂಗೆಸ್ನಿನಿಂದ ಸ್ಪರ್ಧಿಸಿದ್ದರು. ಆ 
ಚುನಾವಣೆಯಲ್ಲಿ ಕತ್ತಿ ಸಾಹುಕಾರರಿಗೆ ಅತಿ ಹೆಚ್ಚು ಮತೆಗಳು ಬಂದವು. ಎದುರಾಳಿಗೆ 
ಕೇವಲ 80 ಮತಗಳು. ಫಲಿತಾಂಶ ಕೇಳಿದ ತಕ್ಷಣ ಸಾಹುಕಾರರ ಪ್ರತಿಕ್ರಿಯೆ 
ಏಿನೆಂದರೆ ಆ 80 ಜನರಿಗೆ ನಾನೇನು ಕೆಟ್ಟು ಮಾಡಿದ್ದೆ?” ಎ೦ಬುದು” 


$ ಹ 


ವಿಶ್ವನಾಥ ಕತ್ತಿಯವರು ಬೆಳಗಾವಿಯ ಡಿ.ಸಿ.ಸಿ. ಬ್ಯಾಂಕಿನ ನಿರ್ದೇಶಕರಾಗಿದ್ದ 
ಅವಧಿಯಲ್ಲಿ ಬ್ಯಾಂಕಿನ ಮ್ಯಾನೇಜರ್‌ ಆಗಿದ್ದೆ ವ್ವ. ವಿಎಂ. ಪಟ್ಟೇದ ಅವರು ಸಾಹುಕಾರರ 
ಕಾರ್ಯ ವೈವಿರಿಯನ್ನು ಸ್ಮರಿಸಿಕೊಂಡರು: (ದಿನಾ೦ಕ: 10. 9. 2009 ಸ್ಥಳ: ಚೆಳಗಾವಿ) 


“ಕತ್ತಿಯವರದು ಸ್ಪಾರ್ಥ ಫ್ಯಾಮಿಲಿ ಅಲ್ಲ. ಪರೋಪಕಾರ, ಪರಸೇವೆ ಆ 
ಮನೆತನದವರ ರಕ್ತೆಗುಣವಾಗಿತ್ತು. ವಿಶ್ವನಾಥ ಕತ್ತಿಯವರು ನೋಡಲು 
ರಾಜಮನೆತನದವರಂತೆ ರ್ಕಾಬತ್ತಿದ್ದರು. ಅವರನ್ನು ನೋಡಿದರೆ ಹೃದಯದಲ್ಲಿ 
ಪ್ರೀತಿ-ಗೌರವದ ಭಾವನೆಗಳು ಅರಳುತ್ತಿದ್ದವು. ಬ್ಯಾಂಕಿನ ಮೀಟಿಂಗ್‌ ಇದ್ದಾಗ 
ನಗುನಗುತಾ ಒಳಗೆ ಬರುತ್ತಿದ್ದರು. ವಿರೋಧ ಪಕ್ಷದವರೂ ಅವರ ನಗು ನೋಡಿ 
ಮೆತ್ತಗಾಗುತ್ತಿದ್ದರು. ಅವರದು ಆಕರ್ಷಕ ವ್ಯಕ್ತಿತ್ವ. 


ನೇರ ನುಡಿ, ನೇರ ನಡೆ. ಆಡಳಿತದಲ್ಲಿ ಕುಶಾಗ್ರಮತಿಯುಳ್ಳವರಾಗಿದ್ದರು. 
ಯಾರಾದರೂ ತ ತಪ್ಪು ಮಾಡಿದ್ದರೆ ಅವರಾಗಿಯೇ 1 ಒಪ್ಪಿಕೊಳ್ಳುವಂತೆ ಮಾಡು ತಿದ್ದರು. 
ಹೊಟ್ಟೆಯೊಳಗಿನ ಮಾತು ಅವರಂತೆ ಹೇಳುವ, ಅವರಂತೆ ಕೇಳುವರನ್ನು `ನಾನು 
ನೋಡಿಲ್ಲ. ವಿರೋಧ ಪಕ್ಷದಲ್ಲಿದ್ದರೂ ಜನರು ಅವರ : ಬೆನ್ನು ಹತ್ತುತ್ತಿದ್ದರು. ಖರೇ 
ಅರ್ಥದಲ್ಲಿ ಅವರು ಲೀಡರ್‌ ಆಗಿದ್ದರು. ಜನಪರ ಕೆಲಸ ಸಗಳಲ್ಲಿ “ಅವರೆಂದೂ 
ರಾಜಕೀಯ ತರಲಿಲ್ಲ. ಪಬ್ಬಿಕ್‌ ಫೇಸ್‌ ಮಾಡುವ ಕೆಪಾಸಿಟಿ 'ಅವರಲ್ಲಿ ಭಾಳ 
ಇತು.' 


0 ವಿಶ್ವನಾಥ ಕತ್ತಿ 
ತನಾಫ ನತ್ತ 


* x 


ವಿಶ್ವನಾಥ ಕತ್ತಿಯವರ ಆತ್ಮೀಯ ಗೆಳೆಯರಲ್ಲಿ ಒಬ್ಬರಾಗಿದ್ದ ಬಸವರಾಜ 
ಎಸ್‌. ಕತ್ತಿಯವರು (ಸಕ್ಷಟರಿ) ನೆನಪಿಸಿಕೊಳ್ಳುವ ನುಡಿಚಿತ್ರ "ಹೀಗಿದೆ: 


“ಬೆಳಗಾವಿ ಜಿಲ್ಲೆಯ ರಾಜಕೀಯ ಧುರೀಣರಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವ 
ದಿವಂಗತ ಕತ್ತಿಯವರದು . ಎಂದು ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. 1958ರ೦ದ 
ಅವರು ದಿವಂಗತರಾಗುವರೆಗೆ ಸುಮಾರು 27 ವಷ ರ್ಷಗಳ ಕಾಲಾವಧಿಯವರೆಗೆ 
ಅವರನ್ನು ಸಮೀಪದಿಂದ ಕಂಡ ವ್ಯಕ್ತಿಗಳಲ್ಲಿ ನಾನು ಮತ್ತು ವ್ಯವಸಾಯ ಸೇವಾ 
ಸಹಕಾರಿ" ಸಂಘದ ಚೇರಮನ್ನರಾದ. ಶ್ರೀ ಶ್ರೀಪಾಲಪ್ಪಣ್ಣಾ ಮುನ್ನೋಳಿ ನಮ್ಮ 
ಮೂವರ ಗೆಳೆತನ ಒಂದು ವಿಶಿಷ್ಟ ಸ್ವ ಸರೂಪ 'ದ್ದಾಗಿತ್ತು. ದೆವಂಗತ ಕತ್ತಿಯವರ 
ರಾಜಕೀಯ ಜೀವನ ರೂಪಿಸುವದರಲ್ಲಿ ಅವರಿಗೆ ಸೇವ ಸನ ಸೌಭಾಗ್ಯ 
ದೊರಕಿದ್ದು ನಮಗಿಂದು ಹೆಮ್ಮೆ ಎನಿಸುತ್ತದೆ. 


ದಿವಂಗತ ವಿಶ್ವನಾಥ ಕತ್ತಿಯವರ ಮತ್ತೊಂದು ವೈಶಿಷ್ಟ ಗುಣವೆಂದರೆ 
ತಮ್ಮ ರಾಜಕೀಯ ವಿರೋಧಿಗಳನ್ನು ಆತ್ಮೀಯತೆಯಿಂದ ಕಂಡು ಅವರ ವಿಶ್ವಾಸ 
ಗಳಿಸಿ, ತಮ್ಮ ಕಾರ್ಯಗಳನ್ನು ಸಾಧಿಸುವ ಇ. ಈಗಿನ ರಾಜಕೀಯ ಧುರೀಣರಲ್ಲಿ 
ಅದು ಕಾಣಸಿಗುವುದಿಲ್ಲ. ತಮ್ಮ ಆರೋಗ್ಯದ ಕಡೆಗೆ ಚಿಂತಿಸದೆ ಎರಡು ಮೂರು 
ಸಲ ಹೃದಯ ವಿಕಾರ ಕಾಣಿಸಿಕೊಂಡಾಗಲೂ ಸಹ ಲೆಕ್ಕಿಸದೆ ತಮ್ಮ ಜೀವನವನ್ನು 


ಸಮಾಜಕ್ಕೆ ಅರ್ಪಿಸಿಕೊಂಡರು.” 
% kk 


ವಿಶ್ವನಾಥ ಕತ್ತಿಯವರ ಒಡನಾಟದಲ್ಲಿದ್ದ ಆದರ್ಶ ಶಿಕ್ಷಕ ಬಿ.ಬಿ. 
ಕರಡಿಯವರು ಬರೆದಿರುವ ಮಾತುಗಳು: 


“ಮಿತ್ರ ತತ್ನಜ್ಞಾಎ. ಮಾರ್ಗದರ್ಶಕ-(ಫ್ರೆಂಡ್‌, ಫಿಲಾಸಫರ್‌, ್ಯಂಡ್‌ 

ಗೈಡ್‌) 
ಒಬ್ಬ ಶ್ರೇಷ್ಟ ಮುಂದಾಳುವನ್ನು ಆಂಗ್ಲಭಾಷೆಯಲ್ಲಿ ವರ್ಣಿಸುವ ರೂಢಿಗತ 
ಪದಗಳಿವು. ಇವುಗಳನ್ನು ಇಲ್ಲಿ ಎತ್ತಿಕೊಳ್ಳುವ ಕಾರಣವೆಂದರೆ ಶ್ರೀ ವಿಶ್ವನಾಥರಿಗೆ 
ನೂರಕ್ಕೆ ನೂರರಷ್ಟು ಅನ್ವಯವಾಗುವ ಪದಗಳಿವು ಎಂಬುದನ್ನು ಅವರ 
ಸನಿಹದಲ್ಲಿದ್ದವರೆಲ್ಲ ಕಂಡುಕೊಂಡಿದ್ದಾರೆ. ಲೇಖನದುದ್ದಕ್ಕೂ ಶ್ರೀಯುತರ 
ಸ್ನೇಹಪರತೆಯ ಪ್ರಸಾಪ ಹಾಸುಹೊಕ್ಕಾಗಿ ಮಾಡಿದೆ. ವೈಯಕ್ತಿಕ ಸರದಲ್ಲಿಯೂ 


ಸಂಸದೀಯ ಪಟು 11 


ಸಂಘ-ಸಂಸ್ಥೆಗಳ ಚಾಲನೆಯ ವಿಷಯದಲ್ಲಿಯೂ ಶ್ರೀಯುತರು ತಮ್ಮದೇ ಶೈಲಿಯಲ್ಲಿ 
ಮಾರ್ಗದರ್ಶನ ಮಾಡುತ್ತಿದ್ದುದು ಉಂಟು. ಇವರ ಈ “ರಾಜಿ” ಮಾಡಿಸುವ 
ಗುಣದಿಂದಾಗಿ ಅನೇಕ ಒಳಜಗಳಗಳು ಮಾಯವಾಗಿವೆ. ಪರಸ್ಪರ ತಪ್ಪು 
ತಿಳುವಳಿಕೆಯಿಂದಾಗಿ ಒಬ್ಬರನ್ನೊಬ್ಬರು ಅಗಲುತ್ತಿದ್ದ ಮಿತ್ರರು ಮತ್ತೆ ಒಂದಾಗಿದ್ದುದೂ 
ಉಂಟು. ತತ್ವಜ್ಞಾನಿಯ ರೀತಿಯಲ್ಲಿ ಶ್ರೀಯುತರು ಪ್ರಸ್ತುತ ಸಾಮಾಜಿಕ ಹಾಗು 
ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತಿದ್ದರು. ಅವರು ಸೂಚಿಸುತ್ತಿದ್ದ ಪರಿಹಾರವು 
ಅತ್ಯಂತ “ವ್ಯವಹಾರಿಕ” (ಪ್ರ್ಯಾಕ್ತಿಕಲ್‌) ಆಗಿರುತ್ತಿತ್ತು. ಅಪಾರ ಅನುಭವದ ಹಿನ್ನೆಲೆ 
ಆ ಪರಿಹಾರ ಮಾರ್ಗಕ್ಕಿರುತ್ತಿತ್ತು. ಪ್ರಸ್ತುತ ಬೃಹದಾಕಾರದಲ್ಲಿ ಬೆಳೆದು ನಿಂತಿರುವ 
ಕೃಷಿ ಸೇವಾ ಸಹಕಾರಿ ಬ್ಯಾಂಕಿಗೆ ಸಂದ ಶ್ರೀಯುತರ ಮಾರ್ಗದರ್ಶನವನ್ನೇ ಇಲ್ಲಿ 
ನಿದರ್ಶನವನ್ನಾಗಿ ನೋಡಬಹುದು. ಶ್ರೀಯುತರು ಚೇರಮನ್ನರಾಗಿದ್ದ ಅವಧಿಯಲ್ಲಿ 
ಈ ಸಂಘದ ಮೂಲಕ ಸಾಲ ಸೌಲಭ್ಯ ಮಾತ್ರವಲ್ಲದೇ ಕೃಷಿಗೆ ಬೇಕಾಗುವ 
ರಸಾಯನಿಕಗಳ ವಿತರಣೆಯನ್ನು ಪ್ರಾರಂಭಿಸಲಾಯಿತು. ಸದಸ್ಕರಿಗೆ ನಿತ್ಕೋಪಯೋಗಿ 
ವಸ್ತುಗಳಾದ ಸಕ್ಕರೆ, ವನಸ್ಪತಿ ಎಣ್ಣೆ, ಇತ್ಯಾದಿಗಳ ಪುರವರ ನಡೆಯಿತು. ಈ ಎಲ್ಲ 
ಸೌಲಭ್ಯಗಳ ಪ್ರಯೋಜನ ಪಡೆದ ಬಡ ಕುಟುಂಬಗಳ ಸಂಖ್ಯೆ ಸಹಸ್ತ ಸಹಸ್ರ 
ಸಂಖ್ಯೆಯನ್ನು ಮೀರುವಂತಿದೆ. ಸರಣ ಸಂಚಿಕೆಯಲ್ಲಿ ಶ್ರೀಯುತರ ವ್ಯಕ್ತಿ ಪರಿಚಯ 
ಮಾಡಿಕೊಡುವುದರ ಮೂಲಕ “ಕೃಷಿ ಸೇವಾ ಸಹಕಾರಿ ಬ್ಯಾಂಕು” ತನ್ನ ಶ್ರದ್ಧಾಂಜಲಿ 
ಸಲ್ಲಿಸುವ ಸಮಯೋಚಿತ ಕಾರ್ಯ ಮಾಡಿ ಕೃತಾರ್ಥವಾಗಿದೆ. ಅರ್ಬನ್‌ 
ಬ್ಯಾಂಕಿನವರು ತಮ್ಮ ನೂತನ ಭವ್ಯ ಕಟ್ಟಡದ ಬದಿಯಲ್ಲಿಯೇ ವಿಶ್ವನಾಥರ 
ಸುಂದರ ಪುತ್ಥಳಿಯನ್ನು ನರ್ಮಿಸಿ ಅದು ತಮ್ಮ ಶಾಶ್ವತ ಶ್ರದ್ಧಾಂಜಲಿ ಎನ್ನುವ 
ರೀತಿಯಲ್ಲಿ ನಲ್ಲಿಸಿದ್ದಾರೆ. 


ಮನೆಯಲ್ಲಿ ಶ್ರೀಯುತರ ಸುಪತ್ತರಿಬ್ದರೂ ತಂದೆಯ ಸಮಾಜ ಸೇವಾಕಾಂಕ್ಷೆಯ 
ಹೆಜ್ಜೆಯ ಗುರುತುಗಳನ್ನು ಆಧಾರವಾಗಿಟ್ಟುಕೊಂಡು, ಅದೇ ದಾರಿಯಲ್ಲಿ 
ಮುನ್ನಡೆಯುವುದರ ಮೂಲಕ ತಂದೆಯ ಆತ್ಮಕ್ಕೆ ಶಾಂತಿ ಸಂತೃಪ್ತಿಯನ್ನು 
ನೀಡುತ್ತಲಿದ್ದಾರೆ. ಈ ಸೇವಾ ಪರಂಪರೆ ಮುಂದುವರೆದಷ್ಟು ಸಮಯ ನಾಡಿನ 
ಭಾಗ್ಯ ಬೆಳೆಯುತ್ತಲೇ ಹೋಗುತ್ತದೆ. ಡಿ.ವಿ.ಜಿಯವರ ಈ ನುಡಿಗಳು ಇಲ್ಲಿ 
ಪಸ್ತುತವೆನಿಸಿವೆ: 


12 § ವಿಶ್ವನಾಥ ಕತಿ 


ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು 
ಸ ಯುಕ್ತಿ ಹಳೆ ತತ್ತದೊಡಗೂಡೆ ಧರ್ಮ 

ಯಷಿ ವಾಕ್ಕದೊಡನೆ ವಿಜ್ಞಾನ ಕಲೆ ಮೇಳವಎಸೆ 

ಜನವು ಜನ ಜೀವನಕ್ಕೆ -ಮಂಕುತಿಮ್ಮ 


ಸಾಹುಕಾರರ ಮುದ್ದಿನ ಮಗಳು, ಈಗ ಅಥಣಿಯ ಖ್ಯಾತ ವೈದ್ಯರೆನಿಸಿದ 
ಡಾ. ಎ.ಎ. ಪಾಂಗಿಯವರ ಧರ್ಮಪತ್ನಿ ಶೀಮತಿ ಪೂರ್ಣಿಮಾ ಗಡು 
ತಂದೆಯ ವ್ಯಕ್ತಿತ್ವ ಬಣ್ಣಿಸುವುದು ಹೀಗೆ": 


“ತಂದೆಯವರ ಕಾರಿನ ಹಾರ್ನ್‌ ಕೇಳಿದರೆ ಸಾಕು ನಾವೆಲ್ಲ ಆಟ ಬಿಟ್ಟು 
ಗಡಿಬಿಡಿಯಿಂದ ಮನೆಯೊಳಗೆ ಧಾವಿಸುತ್ತಿದ್ದೆವು. ಇದ್ದ ಬಿದ್ದ ಪುಸಕ ಹಿಡಿದು 
ಓದಲು ಕೂಡುತ್ತಿದ್ದೆವು. ನಮ್ಮ ನಾಟಕ ತಂದೆಯವರಿಗೆ ಗೊತ್ತಾಗುತ್ತಿತ್ತು. ನಾವು 
ಉಲ್ಪಾ ಹಿಡಿದ ಪುಸ್ತಕಗಳನ್ನು ಸರಿಪಡಿಸಿ ಒಳಗೆ ಹೋಗುತ್ತಿದ್ದರು. ಊರಿಂದ 
ಬರುವಾಗ ಕೇಕ್‌, ಬಿಸ್ಪಿಟ್‌, ಹಣ್ಣು ಹಂಪಲ ವಏವಿನಾದರೂ ತಂದೇ ತರುತ್ತಿದ್ದರು. 
ವಾರಕ್ಕೆರಡು ಸಲ ಸಂಕೇಶ್ವರದ ಸಕ್ಕರೆ ಕಾರಖಾನೆಗೆ ಕರೆದುಕೊಂಡು ಹೋಗುತ್ತಿದ್ದರು. 
“ಇವಳು ನನ್ನ ಮಗಳು” ಎಲದು ಅಪ್ಪಣಗೌಡರಿಗೆ ಹೆಮ್ಮೆಯಿಂದ ಹೇಳುತ್ತಿದ್ದರು. 
ಅವರೂ ಹ ಪ್ರೀತಿ ಮಾಡುತ್ತಿದ್ದರು. "ನನ್ನ ಕಾಲ್ಗುಣದಿಂದಲೇ ನಮ್ಮ ಅಪ್ಪ 
ಫ್ಯಾಕ್ಟರಿಗೆ ಬಂದರು (1963) ಎಂದು ನಕ್ಕು ಹೇಳುತ್ತಿದ್ದರು. 


ನನ್ನ ಮದುವೆಯ ವಿಷಯದಲ್ಲಿ ತಂದೆಯವರು ಹೇಳಿದ ಒಂದು ಮಾತು 
ನನಗಿನ್ನೂ ನೆನಪಿದೆ. "ನನಗ ಬಡವ-ಶ್ರೀಮಂತ ಮುಖ್ಯ ಅಲ್ಲ, ರೂಪ-ಲಾವಣ್ಯ 
ಮುಖ್ಯ ಅಲ್ಲ. ಹುಡುಗ ಬುದ್ದಿವಂತ ಇರಬೇಕು” ಅಂತಹ ವರನನ್ನೇ ಅವರು 
ಹುಡುಕಿದರು. ಅವರೇ ಡಾ. ಎ.ಎ. ಪಾಂಗಿ ಅವರು ವಿದ್ಯಾರ್ಥಿ ಜೀವನದಲ್ಲಿ 
ಬಂಗಾರದ ಪದಕ ಪಡೆದು ಪಾಸಾಗಿದ್ದರು. ಅಂತಹ ಪ್ರತಿಭಾವಂತ ಪತಿ ಬೊರೆತದ್ದು 
ನನ್ನ ಸುದೈವ. ಅವರೊಡನೆ ಇದ್ದಾಗ ತಂದೆಯವರ ಕಣ್ಣಂಚಿನಲ್ಲಿ ಸಂತೋಷದ 
ಕಣ್ಣೀರನ್ನು ನೋಡಿದ್ದೇನೆ.” 


x 


ಕೊನೆಯದಾಗಿ ಇದುವರೆಗೆ ಹೇಳದಿರುವ ಮಾತೊಂದಿದೆ. ಅದನ್ನು 
ಡಿ.ವಿ.ಜಿಯವರ ಕಗ್ಗದ ನುಡಿಯಲ್ಲಿ ಹೇಳಬೇಕು. 


ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು 
ವ ಲಾಗು ಕೆ ಕಷ್ಟಗಳ ಮಳೆಯ ವಿಧಿ ಸುರಿಯೆ 
ಬೆಲ್ಲ-ಸಕ್ಕ ಕ್ಯರೆಯಾಗು ದೀನ ದುರ್ಬಲರಿಂಗೆ 
ಎಲ್ಲರೊಳಗೊಂದಾಗು-ಮಂಕುತಿಮ್ನ ಮ್ಮ 


] 


J 


ವಿಶ್ವನಾ ಂಥ ಕತ್ತಿಯವರದು ಪಾದರಸದಂತಹ ವ್ಯಕ್ತಿತ್ವ ವೃದ್ಧರಿಂದ ಮಕ್ಕಳವರೆಗೆ 
ಎಲ್ಲರೊಂದಿಗೆ ಬೆರೆತು ಬಾಳುವ ಗುಣ ಅವರಲ್ಲಿತ್ತು. ಹೀಗಾಗಿ ಎಲ್ಲೇ ಇರಲಿ 
ಅವರು ಏಕಾಂಗಿಯಾಗಿರಲಿಲ್ಲ. ಅವರಿದ್ದಲ್ಲಿ ಮಕ್ಕಳು, ಅವರಿದ್ದಲ್ಲಿ ಬಳಗ, ಅವರಿದ್ದಲ್ಲಿ 
ಗೆಳೆಯರ ಗುಂಪು-ಸಭೆ-ಸಮಾರಂಭಗಳು ನೆರೆಯುತ್ತಿದ್ದವು. 


ವ್ಯಕ್ತಿ ಘrson)ಎ೦ದರೆ ಗಾತ್ರ, ಎತ್ತರ, ಬಣ್ಣ, ಮವೇಷ-ಭೂಷಣ-ಭಾವ 
ಭಂಗಿಯ by CS ಇದು ಪಡ್ಡಾತು ಸಂಯೋ ಜಿತವಾದುದು. ವ್ಯಕ್ತಿತ್ವ 
ವ್ಯಕ್ತಿಯೊಳಗೆ ಪ್ರಕಾಶಿಸುವ ಕ್ಷಮ, ದಯೆ, ಶಾಂತಿ, ಸೈರಣೆ, ಸತ, ಶೆ ಮತ್ತು ನಿತ್ಯಗಳೆಂಬ 
ಷಡ್ಗುಣ ಸಹಿತವಾದುದು. ವ್ಯಕ್ತಿ-ವ್ಯಕ್ತಿತ್ತಗಳ ಸಂಬಂಧ ಹ ಸಂಬಂಧ್ಯ 
ಬಿಂಬ ಪ್ರತಿಬಿಂಬ ಸಂಬಂಧ. ವಿಶ್ವನಾಥ ಕತ್ತಿಯವರ ಚರಿತ್ರೆಯಲ್ಲಿ ಅವುಗಳ 
ಪರಿಚಯವಾದರೆ ಈ ಪ್ರಯತ್ನ ಸಾರ್ಥಕವಾಗುತ್ತದೆ. 


FX 


ಸಗ್ಗದಿಂದಿಳಿದು ಬಾ 
ಸಾಧನೆಯ ನೋಡ ಬಾ 
ಸಂತಸದ ವಮನಗಳ ಸ್ಪೀಕರಿಸು ಬಾ 


ಶ್ರಮಿಕರ ಬಾಳಿನ ಸರದಾರ 
ಸಹಕಾರ ಕ್ಷೇತ್ರದ ಸಾಹುಕಾರ 
ಸಕ್ಕರೆ ಕಾರ್ಬಾನೆ ಸುಧಾರಕ 


-ಟಿಸಿ ಮೊಹರೆ 


ಸಂಸದೀಯ ಪಟು 15 


ಚಲನೆಯೇ ಚೇತನದ ಚಿಹ್ನೆ ನಿರಂತರವಾಗಿ ಎಚ್ಛತ್ತಿರುವುದೇ 
ನಿಜವಾದ. ಎಚ್ಚರಿಕೆಯ ಕುರುಹು, ಬುದ್ಧಿಸದಾ ಮೂತನ 
ವಿಚಾರಗಳಲ್ಲಿ ತೊಡಗುತ್ತಿರುವುದೇ ಆತ್ಮ ಪ್ರಗತಿಯ ಪ್ರಥಮ ಸೋಪಾನ 


5 
ಬೆಲ್ಲದಬಾಗೇವಾಡಿ 
ಬೆವರ ತೊರೆಗೆ ಬೆಲ್ಲದ ಕೆಸರು 


ಸಂಸದೀಯ ಪಟುವಾಗಿದ್ದ ವಿಶ್ವನಾಥ ಕತ್ತಿ ಅವರ ಊರು ಬೆಲ್ಲದ 
ಬಾಗೇವಾಡಿ. ಬೆಳಗಾವಿ ಜಿಲ್ಲೆಯ ಸಹಕಾರಿ ರಂಗದಲ್ಲಿ ಬೆಳ್ಳಿಚಿಕ್ಕೆಯಂತೆ ಬೆಳಗುತ್ತಿರುವ 
ಊರಿದು. ಬಹಳ ಹಿಂದಿನಿಂದಲೂ ಇಲ್ಲಿ ವ್ಯಾಪಾರ ಹಾಗು ಸಹಕಾರ ಕ್ಷೇತ್ರಗಳಲ್ಲಿ 
ಅದ್ದೀತೀಯ ಸಾಧನೆ ನಡೆದಿದೆ. ಈ ಊರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ 
ಪೂರ್ವ ದಿಕ್ಕಿಗೆ 15 ಕಿ.ಮೀ. ಅಂತರದಲ್ಲಿದೆ. ಮೊದಲು ಈ ಊರಿನ' ಹೆಸರು 
ಬಾಗೇವಾಡಿ ದ ಇತ್ತು. ಒಂದು ಕಾಲದಲ್ಲಿ ಈ ಬಾಗೇವಾಡಿಯು ಕಬ್ಬಿನ 
ಕೃಷಿಗೆ, ಬೆಲ್ಲದ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿತ್ತು, ಬೆಲ್ಲವನ್ನು ಮಾರಲು ಮತ್ತು 
ಖರೀದಿಸಲು ಜನರು ದೂರ ದೂರದ ಸ್ಥಳಗಳಿಂದ ಇಲಿಗೆ ಬರುತ್ತಿದ್ದರಂತೆ" 
ಬೆಲ್ಲದ ವಹಿವಾಟಿನ ಕೇಂದ್ರಸ್ಥಳವಾಗಿ ಬೆಳೆದ ಮೇಲೆ ಈ ಊರ ಹೆಸರಿಗೆ “ಬೆಲ್ಲದ' 
ಎಂಬ ವಿಶೇಷಣ ಸೇರಿಕೊಂಡಿತು; ಜನರ ಬಾಯಲ್ಲಿ “ಬೆಲ್ಲದ ಬಾಗೇವಾಡಿ” 
ಎಂದಾಯಿತು. 


ಹುಕ್ಕೇರಿಯಿಂದ ಬೆಲ್ಲದಬಾಗೇವಾಡಿ ಮಾರ್ಗವಾಗಿ ಹೊರಟರೆ, ಒಂದಿಷ್ಟು 
ಹಾದಿಯನ್ನು ಕ್ರಮಿಸಿದರೆ ಸಾಕು, ಸುತ್ತಮುತ್ತಲಿನ ಹೊಲಗದ್ದೆಗಳಿಂದ ಹಸಿರಿನ 
ಬೆಳೆಸಿರಿ ಕನ ಸೆಳೆಯುತ್ತದೆ. ಅಕ್ಟೋಬರ್‌-ನವೆ೦ಬರ್‌ ತಿಂಗಳಾಗಿದ್ದರೆ ಸಮೃದ್ಧವಾಗಿ 
ಬೆಳೆದು ನಿಂತ ಕಬ್ಬು, ಗೋವಿನಜೋಳ, ಇನ್ನಿತರ ಬೆಳೆಗಳನ್ನು ನೋಡಲು" ಎರಡು 
ಕಣಣ್ಬು ಗ್ರ ಕಂಗೊಳಿಸುವ ಬೆಳೆಸಾಲು ದಾರಿಜೋಕರನು ಕೈಬೀಸಿ ಕರೆಯುತ್ತವೆ. 
ಊರು ಸ €ಪಿಸಿದಂತೆಯೆ ಎದ್ದು ಕಾಣುವ ಒಲ್ಳೊಳ್ಳಿಯ ಕಟ್ರಡಗಳು ಊರಿನ 
Ma ಸಾರುತ್ತವೆ. ಊರನ್ನು ಪ್ರವೇಶಿಸಿದರೆ ಗ್ರಾಮ ಸುಧಾರಣಾ 
ಸಮಿತಿಯ ಆರೋಗ್ಯಧಾಮ, ವ್ವಿ.ಎಂ. ಕ್ತಿ ಶಿಕ್ಷಣ ಸಂಸ್ಥೆ, ಲಾ ಪೋಷಕರ 
ಸಂಘ, ಅರ್ಬನ್‌ ಬ್ಯಾಂಕ್‌, ಕೃಷಿ ಸೆ ಸೇವಾ ಸಹಕಾರಿ ಬ್ಯಾಂಕ್‌-ಇತ್ಯಾದಿ ಸಂಸ್ಥೆಗಳು; 
ಊರು ನಾಗರಿಕರ ಸಹಕಾರ, ಸಹಬಾಳೆಯ ಶ್ರೀಮಂತ ಜೀವನಕ್ಕೆ ಸಾಕ್ಷಿ 
ಮುಡಿಯುವಂತಿವೆ. ನೂರಾರು ವರುಷಗಳ ಬದೆ ಬರಗಾಲಕ್ಕೆ ಹೆಸ ಸರಾಗಿದ್ದ” ಊರು 
ಇಂದು ಸಾಧಿಸಿದ ಪ್ರಗತಿ ನೋಡಿದರೆ ನಿಜಕ್ಕೂ ಬೆರಗಾಗುತ್ತದೆ. ಈ ಬೆರಗಿನ 
ಹಿಂದಿರುವ ಸತ್ಯ ಎಂದರೆ ಸಹಕಾರ. 


ಒಂದೂಗೂಡಲಿ ಜಗದ ಸಕಲ ಹಸಕಾರಿಗಳೆ, 
ಎಂದಿಗೂ ಸಡಿಲದಿಹ ಮೈತ್ರಿಯೊಳಗೆ 


ಸಂಸದೀಯ ಪಟು 17 


ಸ್ಟಾತಂತ್ರ್ಯ ಶಾಂತಿ ದಯೆ ಧರ್ಮವನು ಶದ್ದೆಯಲಿ, 
ಪ್ರೀತಿಯಲಿ ರೂಢಿಸುವ ದೀಕ್ಷೆಗೊಳರಿ 
ಕದಲದೀ ತತ್ವಗಳೆ ದಿಟದ ನಾಗರಿಕತೆಯ 
ಸದನವನು ನಿಲ್ಲಿಸುವ ಕಂಬಗಳು 


ಎಂಬ ತೀನಂಶ್ರೀ ಅವರ "ಸಹಕಾರ ಗೀತೆ'ಯ ಸಾಲುಗಳು ಇಲ್ಲಿ 
ನೆನಪಾಗುತ್ತವೆ. ಬೆಲ್ಲದ ಬಾಗೇವಾಡಿಯ ಈ ಬೆಳವಣಿಗೆ ಹಿಂದೆ ಸಹಕಾರದ ಶಕ್ತಿ 
ಇದೆ. ಸಹಬಾಳ್ಳೆಯ ತತ್ವವಿದೆ. ಹಿರಣ್ಯಕೇಶಿ ಸಹಕಾರಿ ಕಾರಖಾನೆ ಮತ್ತು ಹಿಡಕಲ್‌ 
ಜಲಾಶಯದ ನೀರು, ಕತ್ತಿ ಮನೆತನದ ಸಹಾಯ, ಇನ್ನೂ ಅನೇಕ ಹಿರಿಯರ 
ನಿಸ್ನಾರ್ಥ ಸೇವೆ, ವಿಶ್ವನಾಥ ಕತ್ತಿಯವರ ಪ್ರಯತ್ನ ಇಲ್ಲಿಯ ಜನರ ಬದುಕಿನ 
ಚಿತ್ರವನ್ನೇ ಬದಲಿಸಿವೆ. ನೋಬಲ್‌ ರಿತ ಪಡೆದ ಡಾ. ಶ್ಯೂ ಮೇಕರ್‌ 
ಎಂಬ ವಿದ್ವಾಂಸ ಹೇಳಿದ " ಸಣ್ಣದು: ಸುಂದರ” (£m, the beautiful S08) 
ಸಿದ್ಧಾಂತವು "ಇಲ್ಲಿ ಸಾಕಾರವಾಗಿದೆಯೆನಿಸುತ್ತದೆ. 


ಹಳ್ಳಿಯ ಮೂಲ ಉದ್ಯೋಗವಾಗಿದ್ದ ಕೃಷಿಯನ್ನೇ ಕೇಂದವಾಗಿರಿಸಿಕೊಂಡು 
ಅದರ ಸುತ್ತ ಇಲ್ಲಿಯ ಆಧುನಿಕ ಕಾರ್ಯಚಟುವಟಿಕೆಗಳು ಬೆಳೆದಿವೆ. ಒಂದು ಹಳ್ಳಿ 
ಏಕಕಾಲಕ್ಕೆ ತನ್ನ ನೆಲದ ಗುಣದಿಂದ, ತನ್ನ ಜನದ ಬಲದಿಂದ, ಸಹಕಾರ- 
ಸೇವಾಭಾವದ " ಸದೃಢ ಸಂಕಲ್ಪದಿಂದ. ಹೇಗೆ ಸ್ಥಾವಲಂಬಿ ಜೀವನವನ್ನು 
`ಸಾಧಿಸಬಹುದು?. ಆಧುನಿಕ ಸ ಸಂದರ್ಭಕ್ಕೆ ತಕ್ಕಂತೆ ಆರ್ಥಿಕ, ಸಾಮಾಜಿಕ ಬದುಕನ್ನು 
ಹೇಗೆ ಸುಂದರವಾಗಿ ರೂಪಿಸಿಕೊಳ್ಳಬಹುದು ಎನ್ನಲು ಈ ಊರಿನ ಇತಿಹಾಸವನ್ನು 
ಅವಲೋಕಿಸಬೇಕು. 


ಬೆಲ್ಲದ ಬಾಗೇವಾಡಿಯ ಈಗಿನ ಜನಸಂಖ್ಯೆ ಅಂದಾಜು ಹತ್ತುಸಾವಿರ. 
ಇಲ್ಲಿಯ ಮಣ್ಣು ನೀರು, ಗಾಳಿ-ಬೆಳಕು, ಕಬ್ಬಿನ ಬಳಿಗೆ ಈ ಪರಿಸ ರ ಹೆಚ್ಚು 
ಹಿತವಾದುದು. ಕಪ್ಪು ಮತ್ತು ಕೆಂಪು ಮಿಶ್ರಿತ ಮಣ್ಣು ಸತ್ವಯುತವಾದುದು. ಹಿಡಕಲ್‌ 
ಜಲಾಶಯದ ಚಿಕ್ಕೋಡಿ "ಎಡದಂಡೆ ಾಲುವೆಯಿಂದ ಹರಿದು ಬರುವ ನೀರು 
ಊರಿನ ಅರ್ಧದಷ್ಟು. ರೈತರಿಗೆ ವರದಾನವಾಗಿದೆ. ಕಬ್ಬು, ಗೋವಿನ ಜೋಳ 
ಇಲ್ಲಿಯ ಪ್ರಮುಖ ಬೆಳೆಗಳು. ಸಂಕೇಶ್ವರದಲ್ಲಿ ಸಕ್ಕರೆ ಕಾರಖಾನೆ ಸ್ಥಾಪನೆಯಾದ 
ಮೇಲೆ ಊರಿನ ಬದುಕೇ ಬದಲಾಯಿತು. ಜನರ "ಬದುಕು ಗ ಸಕ್ಕರೆಯ 
ಸಿಹಿಗೆ ಬಡತಿಯಾಯಿತು. ರೈತರು ಸಕ್ಕರೆ ಕಾರಖಾನೆಯ ಸ ದಸ್ಕರಾದರು. Ws 
ತತ್ಸದ ಮೇಲೆ ಶ್ರಮಪಟ್ಟು ನೊರು ಮುಂದಾದರು. ಸಕ್ಕರೆ ಕಾರಖಾನೆಯೂ 
ಅವರ ಬೆಂಬಲಕ್ಕೆ ನಿಂತಿತು. ಊರು ಅಭಿವೃದ್ಧಿಯ ಹಾದಿ ಹಿಡಿಯಿತು. 


18 ವಿಶ್ವನಾಥ ಕತ್ತಿ 


ಬೆಲ್ಲದ ಬಾಗೇವಾಡಿ ಬೆಳುವಲದ ಹಳ್ಳಿಯಾದರೂ ಮಲೆನಾಡಿಗೂ 
ಹತ್ತಿರ. ಐದಾರು ಪಟ್ಟಣಗಳಿಂದ ಆವೃತ್ತವಾಗಿರುವ ಮಧ್ಯವರ್ತಿ ಊರು. ಇದರಿಂದ 
ವ್ಯಾಪರ ವಹಿವಾಟು ಚಟುವಟಿಕೆಗಳಿಗೆ ತುಂಬ ಅನುಕೂಲವಿದೆ. ತಾಲ್ಲೂಕು 
ಕೇಂದ್ರವಾದ ಹುಕ್ಕೇರಿಯು ಇಲ್ಲಿಂದ ಕೇವಲ 15 ಕಿ.ಮೀ. ಅಂತರದಲ್ಲಿದೆ. ಗೋಕಾಕ, 
ಚಿಕ್ಕೋಡಿ, ರಾಯಬಾಗ- ತಾಲೂಕು ಸ್ನ ಳಗಳು ಇಲ್ಲಿಂದ ಹೆಚ್ಚು ಕಡಿಮೆ 25-30 
ಕಿ.ಮೀ. ಅಂತರದಲ್ಲಿವೆ. 10 ಕಿ.ಮೀ. ಅಂತರದಲ್ಲಿ ಘಟಪ್ರಭಾ ಇದೆ. 20 ಕಿ.ಮೀ. 
ಅಂತರದಲ್ಲಿ ಸಂಕೇಶ್ವರ ಇದೆ. ಒಟ್ಟಾರೆ ಆಯಕಟ್ಟಿನ ಸ್ಥಳದಲ್ಲಿ ನೆಲೆಸಿರುವ ಬೆಲ್ಲದ 
ಬಾಗೇವಾಡಿಯು ಹಳ್ಳಿಯಾದರೂ ಪಟ್ಟಣಗಳಿಗೆ ಮಾದರಿಯಾಗಿ ಬೆಳೆಯುತ್ತಿರುವ 
ಒಂದು ಆದರ್ಶ ಗ್ರಾಮವಾಗಿದೆ. 


ಸಹಕಾರ ಇಲ್ಲಿಯ ಜನರ ಜೀವನ ಮಂತ್ರ, ಫಲವತ್ತಾದ ಮಣ್ಣಿನಲ್ಲಿ 
ಬೆವರು ಸುರಿಸಿ ದುಡಿಯುವ ರೈತರು, ಊರ ಏಳಿಗೆಗಾಗಿ 'ಹಲವು ಹತ್ತು 
ಯೋಜನೆಗಳನ್ನು ರೂಪಿಸುವ ಜನನಾಯಕರು, ಊರ ಪ್ರಗತಿಗಾಗಿ ಧಾರಾಳವಾಗಿ 
ಧನ ಸಹಾಯ ಮಡುವ ಶ್ರೀಮಂತರು-ಇವರೆಲ್ಲರ ಪ್ರಯತ್ನದಿಂದಾಗಿ ಬೆಲ್ಲದ 
ಬಾಗೇವಾಡಿ ಬೆಳಗಾವಿ ಜಿಲ್ಲೆಯಲ್ಲಿಯೇ "ಅಭಿವೃದ್ಧಿ ಹೊಂದಿದ ಹಳ್ಳಿ' ಯಾಗಿದೆ. 


ಭಾರತದಲ್ಲಿ ಸಹಕಾರ ಚಳವಳಿ ಆರಂಭವಾಗಿದ್ದ ಕಾಲದಲ್ಲಿಯೇ ಈ 
ಊರಿನಲ್ಲಿಯೂ ಸಹಕಾರಿ ಚಟುವಟಿಕೆಗಳು ಆರಂಭವಾದವು. ಸಹಕಾರಿ ರಂಗದಲ್ಲಿ 
ಶಿಖರಪ್ರಾಯವಾದ ಎರಡು ದೊಡ್ಡ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ಶಯನ ಈ 
ಊರಿನದು. 1905ರಲ್ಲಿ ಆರಂಭವಾದ "ಕೃಷಿ ಸೇವಾ ಸಹಕಾರಿ ಸಂಫ'ವು ಬೆಳಗಾವಿ 
ಜಿಲ್ಲೆಯಲ್ಲಿಯೇ ಮೊದಲ ಸಹಕಾರಿ ಸಂಸ್ಥೆ ಆಗಿನ ಮುಂಬಯಿ-ಕರ್ನಾಟಕ 
ಪ್ರದೇಶದಲ್ಲಿ ಎರಡನೆಯದು. (ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮದಲ್ಲಿ 1905 
ಮೇ 8 "ರಂದು ಸ್ಥಾಪ ನೇಯಾದ "ಒಕ್ಕಲುತನ ಪತ್ತಿನ ಸಹಕಾರಿ "ಸಂಘ" 
ಮೊದಲನೆಯದು.) ನಿದಾದ ಮೇಲೆ 1944 ರಲ್ಲಿ ಅಸಿತ ಬಂದ "ಬೆಲ್ಲದ 
ಬಾಗೇವಾಡಿ ಅರ್ಬನ್‌ ಕೋ-ಆಪ್‌ ಬ್ಯಾಂಕ್‌” (ಹೊದಲಿನೆ ಫಸರು, ಕೃಷಿ ಸೇವಾ 

ಸಹಕಾರಿ ಸಂಘ) ಇಂದು ಬೃಹತ್ತಾಗಿ ಬೆಳದಿದೆ. ಹಲವಾರು ಶಾಖೆಗಳನ್ನು ಹೊಂದಿ 
ಜಿಲ್ಲೆಯಲ್ಲಿಯೇ ಪ್ರತಿಷ್ಠಿತ ಬ್ಯಾಂಕ್‌ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. "ತೀಚಿನ 
ದಿನಗಳಲ್ಲಿ” ಸಹಕಾರಿ ರಂಗ ಸ್ಪಾರ್ಥ-ಸಮಸ್ಥೆಗಳ ಆಗರವಾಗಿ, ಸಹಕಾರಿ ಬ್ಯಾಂಕುಗಳು 
ವೆಲ ಕಚ್ಬುತ್ತಿರುವ ಸನ್ನಿ ವೇಶದಲ್ಲಿ ಈ ಬ್ಯಾಂಕ್‌ ಭೀಮಬಲ ಹೊಂದಿ ಗಟ್ಟಿಯಾಗಿ 
ನಿಂತಿದ್ದು ಹೆಮ್ಮೆಯ ಸಂಗತಿ. ಸಹಕಾರ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 
ಸಂಸ್ಥೆಗಳಿಗೆ ಕೇಂದ್ರ ಸರಕಾರದ "ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ, ನವದೆಹಲಿ” 
ಕೊಡುವ "ಉತ್ಕೃಪ್ಪ ಸಹಕಾರಿ” ಪ್ರಶಸ್ತಿಯು 2004ರಲ್ಲಿ ಇಲ್ಲಿಯ ಕೃಷಿಸೇವಾ 


—_ 


ಲಸದೀಯ ಹಟು 19 


ಸಹಕಾರಿ ಬ್ಯಾಂಕಿಗೆ ದೊರೆತಿದೆ. 50,000 ನಗದು ಬಹುಮಾನ ಮತ್ತು ಪ್ರಶಸ್ತಿ 
ಫಲಕ ಹೊಂದಿರುವ ಈ ಪುರಸ್ಕಾರವನ್ನು ಪ್ರಧಾನಿ ಮನಮೋಹನಸಿಂಗ್‌ ಅವರು 
ಬ್ಯಾಂಕಿನ ಅದ್ಯಕ್ಷ ಶ್ರೀ ಶ್ರೀಕಾಂತ ಶ್ರೀಮಂಧರ ಖೇಮಲಾಪುರೆ ಅವರಿಗೆ ದೆಹಲಿಯ 
ವಿಜ ಜ್ಞಾನಭವನದಲ್ಲಿ 'ದಿನಾಂಕ 16.11.2004 ರಂದು ಪದಾನ ಮಾಡಿದರು. ಬ್ಯಾಂಕಿನ 
ಶತಮಾನೋತ್ಸವ ಸಂದರ್ಭದಲ್ಲಿ ದೊರೆತ ಉತ್ಕೃಷ್ಟ ಗೌರವವಿದು. ಸಾಧನೆಗೆ 
ಸಂದ ಹೆಮ್ಮೆಯ ಗರಿ ಇದು. 


ಬೆಲ್ಲದ ಬಾಗೇವಾಡಿಯ "ಅರ್ಬನ್‌ ಕೋ-ಆಪ್‌ ಬ್ಯಾಂಕಿ'ಗೂ ಪ್ರತಿಷ್ಠಿತ ' 
ಪ್ರಶಸ್ತಿ ಲಭಿಸಿದೆ. ಈ ಪ್ರಶಸ್ತಿಯನ್ನು 27. 9. 2005 ರಂದು ಕೂಡಲಸಂಗಮದಲ್ಲಿ 
ಜರುಗಿದ "ಸ್ವಾಭಿಮಾನಿ ) ಸಮಾವೇಶ'ದಲ್ಲಿ ಪ್ರದಾನ ಮಾಡಲಾಯಿತು. ಈ ಬ್ಯಾಂಕಿನ 
ವಜ್ರಮಹೋತ್ಸವ ಸಮಾರಂಭವು ಅದ್ಧೂರಿಯಿಂದ ಜರುಗಿದೆ. ಮಾನ್ಯ ಉಮೇಶ 
ಕತ್ತಿ ಹಾಗು ಮಾನ್ಯ ರಮೇಶ ಕತ್ತಿ ಅವರ ಕನಸಿನ ಮತ್ತು ಮಹತ್ವಾಕಾಂಕ್ಷೆಯ 
ಸರಿಸ್ಲೆಯಾಗಿ "ಎಶ್ತನಾಥ ಶುಗರ್ಸ ಲಿಮಿಟೆಡ್‌, ಬೆಲ್ಲದ “ಬಾಗೇವಾಡಿ” ಸಕ್ಕರೆ 
ಕಾರಖಾನೆಯು ಊರಿನ ಕೀರ್ತಿಗೆ ಮತ್ತೊಂದು ತುರಾಯಿ ಎನಿಸಿದೆ. 


ಮಕ್ಕಳಿಗೆ ಶಿಕ್ಷಣ, ರೈತರಿಗೆ ನೀರು-ಗೊಬ್ಬರ, ಜನರಿಗೆ ಆರೋಗ್ಯಭಾಗ್ಯ 
ಕಲಾವಿದರಿಗೆ" ಕಾಯಕೆಲ್ಪ ಕಲ್ಪಿಸುವ ಹಲವಾರು ಯೋಜನೆಗಳೂ ಈ ನೆಲದಲ್ಲಿ 
ಸಾಕಾರವಾಗಿವೆ. 'ಫರಸ್ತರೆ ಸಹೆಕಾರವೇ ಇವುಗಳ ಮೂಲ ಬಂಡವಾಳ. ಸಹಕಾರ 
ತತ್ನದ ಮೇಲೆ ' ಗ್ರಾಮದ ಸರ್ವಾಂಗೀಣ ಪ್ರಗತಿ ಸಾಧಿಸಿದ ಏಕಮೇವ ಊರು 
ಎಂಿದು ಇತರರೂ ಹೆಮ್ಮೆಯಿಂದ ಬೆಲ್ಲದ ಬಾಗೇವಾಡಿಯತ್ತ ನೋಡುವಂತಾಗಿದೆ. 
ಇದು ಊರಿನ ಆಧುನಿಕ ಕಥೆಯಾದರೆ ಇದರ ಬೆನ್ನಿಗಿರುವ ಪ್ರಾಚೀನ ಚರಿತೆಯಾದರೂ 
- ಗಮನಾರ್ಹವಾಗಿದೆ. 


ಭಾಷಾವಾರು ಪ್ರಾಂತಗಳ ರಚನೆಗಿಂತ ಮೊದಲು ಬೆಲ್ಲದಬಾಗೇವಾಡಿ 
ರ ಸಂಸ್ಥಾನಕ್ಕೆ ಒಳಪಟ್ಟಿತ್ತು. ಚಿಕ್ಕೋಡಿ ಹತ್ತಿರದ ಹಿರೇಕೂಡಿಯ "ಕದಂ 
ಸರಕಾರ” ಆಡಳಿತದೆಲಿತ್ತು ಬೆಲ್ಪದ ವಾಗೇವಾಡಿ ಹಾಗೂ ಇತರ ಕೆಲವು ಗ್ರಾಮಗಳ 
ಉಸ್ತುವಾರಿಯನ್ನು ನಣವಿಕರ' « ಎಂಬ ಆಧಿಕಾರಿ ನೋಡಿಕೊಳ್ಳುತ್ತಿದ್ದ. ಈ ಅಧಿಕಾರಿಗೆ 
ಸಹಾಯ ಮಾಡಲು “ಚಿಗರಿ” ಸರದಾರನಿದ್ದ. ಇವನು ಚಿಗರಿಯಂತೆ ತೀವ್ರಗತಿಯ 
. ನಡಿಗೆಯಿಂದ ಬರುತ್ತಿದ್ದನೆಂದು ಇವನಿಗೆ “ಚಿಗರಿ ಸರದಾರ' ಎಂದು ಜನ 
ಕರೆಯುತ್ತಿದ್ದರಂತೆ. ಈ ಚಿಗರಿ ಸರದಾರನ ಬಗೆಗೆ ಒಂದು ಕತೆ ಇದೆ. 


“ಚಿಗರಿ ಸರದಾರನ ಕಾಲದಲ್ಲಿ ಮುಸಲ್ಮಾನ ಹಾಗೂ ಮರಾಠಾ ದಂಗೆಗಳು 
ಅಲ್ಲಲ್ಲಿ ನಡೆಯತೊಡಗಿದವಂತೆ. ಆಗ ಚಿಗರಿ ಸರದಾರನು ಮುಸಲ್ಮಾನರ" ಪಕ್ಷ 
ವಹಿಸಿ ಮರಾಠರನ್ನು ಹತ್ತಿಕ್ಕಲು ಪ್ರಯತ್ನಿಸಿದನು. ಇದನ್ಮರಿತು ಕದಮ್‌ ಮತ್ತು 


20 ವಿಶ್ವನಾಥ ಕತ್ತಿ 


ನಣದಿಕರ ಇಬ್ಬರೂ ಚಿಗರಿ ಸರದಾರನನ್ನು ಬಗ್ಗುಬಡಿಯಲು ಪ್ರಯತ್ನಿಸಿದರು. 
ಅದೆಷ್ಟು ಪಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಏನಾದರೂ ಮಾಡಿ ಚಿಗರಿ ಸರದಾರನನ್ನು 
ಕೊಲ್ಲಲೇಬೇಕೆಂಬ ಕರಾರಿನ ಮೇಲೆ ಚಿಗರಿ ಸರದಾರನ ಕಾರುಭಾರದಲ್ಲಿದ್ದ 
ಬೆಲ್ಲದಬಾಗೇವಾಡಿಯನ್ನು, ಹುಕ್ಕೇರಿ ' ತಾಲೂಕಿನ ನಿರಲಗಿ ಎಂಬ ಗ್ರಾಮದ 
ಇನಾಮದಾರರಿಗೆ ದತ್ತಿ ಹಾಕಿಕೊಟ್ಟರು. ನಂತರ ಆತ ಘೋಡಗೇರಿಯ 
“ಸರನಾಯಿಕ” ಎಂಬ ಸರದಾರನ ಮುಖಾಂತರ ಚಿಗರಿ ಸರದಾರನನ್ನು ಅವರಗೋಳ 
ಗ್ರಾಮದಲ್ಲಿ ಕೊಲ್ಲಿಸಿದರೆಂದು ತಿಳಿಯುತ್ತದೆ. ಚಿಗರಿ ಸರದಾರನ ಕೊಲೆಯಾದ 
ನಂತರವೂ ದಂಗೆಗಳು ಕಡಿಮೆಯಾಗಲಿಲ್ಲವಂತೆ. ಆಗ ಕೊಲ್ಲಾಪುರದ ದೊರೆಯು 
ಆ ದಂಗೆಗಳನ್ನು ಹತ್ತಿಕ್ಕಲು, ಬೆಲ್ಲದಬಾಗೇವಾಡಿಯನ್ನೊಳಗೊಂಡು ಈ ಭಾಗದ 
ಕೆಲವು ಗ್ರಾಮಗಳನ್ನು ಬ್ರಿಟಿಷರಿಗೆ ಒಪ್ಪಿಸಿದರೆಂದು ಉಲ್ಲೇಖಗಳಿವೆ. ಈ 
ಗ್ರಾಮದಲ್ಲಿರುವ ಶ್ರೀ ಮಹಾಂತೇಶ್ವರಮಠದ ಆಗಿನ ಸ್ವಾಮಿಗಳು 
ಮಹಿಮಾಮುರುಷರಾಗಿದ್ದರು. ಕೊಲ್ಲಾಪುರದ ದೊರೆಯು ಈ ಶ್ರೀಮಠದ 
ಅಧಿಪತಿಗಳಾಗಿದ್ದ ಮಹಾಂತ ಸ್ವಾಮಿಗಳ ಅಪಾರ ಮಹಿಮೆಯನ್ನರಿತು ಅವರ 
ಪರಮಭಕ್ಷನಾದನೆಂದು ಈ ಮಠದಲ್ಲಿರುವ ಉಲ್ಲೇಖದಿಂದ ತಿಳಿದುಬರುತ್ತದೆ. 


(ಸ್ಮತಿ ಸಂಪುಟ : ಬೆಲ್ಲದಬಾಗೇವಾಡಿ ಅರ್ಬನ್‌ ಕೋ-ಆಪ್‌. ಬ್ಯಾಂಕ್‌ 
ಲಿ, ಕಟ್ಟಡದೆ ಉದ್ದಾಟನಾ ಸಮಾರಂಭ 1988) 


K ಊರಿಗೆ ಪ್ರಾಚೀನವಾದ ಇತಿಹಾಸವಿದೆ. ಇಲ್ಲಿರುವ ಜೈನಸಮುದಾಯ, 
ಇಲ್ಲಿಯ ಪುರಾತನ ದೇವಾಲಯಗಳು ಪ್ರಾಚೀನ ಬಾಗೇವಾಡಿಯ ಇತಿಹಾಸದ 
ಮೇಲೆ ಬೆಳಕು ಚೆಲ್ಲುತ್ತವೆ. ಇಲ್ಲಿಯ ಕಲ್ಲುಬಸದಿ ಅತ್ಯಂತ ಹಳೆಯ ಬಸದಿ. ಕ್ರಿ. 
ಶ. 1355ರಲ್ಲಿ ಇದು ಜೀರ್ಣೋದ್ದಾರವಾಗಿದೆ. ಕಲ್ಲುಬಸದಿ, ಜಡಿಸಿದ್ದೇಶ್ವರ, 
ಕಲ್ಮೇಶ್ವರ ದೇವಾಲಯ, ವಿಠ್ಠಲ ಮಂದಿರ, ಆದಿನಾಥ ತೀರ್ಥಂಕರ: ಬಸದಿ, 
ಮಹಾಂತೇಶ್ವರ ಎರಕ್ಷಮಠ, ಶ್ರೀ ಗಜಾನನ ಗುಡಿಗಳಿವೆ. ಗ್ರಾಮದೇವರಾದ ಜಡಿಸಿದ್ದಪುನ 
ಗುಡಿಯಂತೂ ಊರ ಭಕ್ಷರ ಶ್ರದ್ಧಾಕೇಂದವಾಗಿದೆ. ಗೋಪಷರಾಕಾರದ ಗುಡಿಯ 
ಎದುರಿಗೆ ದೀಪಸ್ತಂಭವಿದೆ. ಪ್ರತಿ ವರುಷ ಶ್ರಾವಣ ತಿಂಗಳಲ್ಲಿ ಮೂರನೆಯ 
ಸೋಮವಾರ ಜಾತ್ರೆ ನಡೆಯುತ್ತದೆ. ಆಗ ಕುಸ್ತಿ ಟಗರಿನ ಕಾಳಗ, ಗಾಡಿ ಶರ್ಯತ್‌ 
ಇತ್ಯಾದಿ ಗ್ರಾಮೀಣ ಕ್ರೇಡೆಗಳು ಅತ್ವ ೈಂತ ಉತ್ಸಾಹದಿಂದ ಜರುಗುತ್ತವೆ. ಜಾತ್ರೆಯಲ್ಲಿ 
ಪಾಲ್ಗೊಂಡ ಐದಾರು ಸಾವಿರ ಜನರಿಗೆ ಹುಗ್ಗಿ ಊಟದ ಏರ್ಪಾಡು ಇರುತ್ತದೆ. 
"ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು" ಎನ್ನುವಂತೆ ಬೆಲ್ಲದ 
ಬಾಗೇವಾಡಿಯು ಪರಂಪರೆ ಮತ್ತು ಆಧುನಿಕತೆಗಳನ್ನು ಮೇಳೆ ಸ ಸಿಕೊಂಡ ಸುಂದರ 
ಸಮನ್ವಯದ ಊರಾಗಿದೆ. 


k + 4k 


ಸಂಸದೀಯ ಪಟು 21 


ೇಮವೇ ಶಿವ, ಶಿವನೇ ಪ್ರೇಮ, 


ಪೆ 


[al 
[el 


Pg 


i 


ಸಹಕಾರ ರಂಗದ ಸಾಹುಕಾರರು 


ಕತ್ತಿ ಮನೆತನಕ್ಕೂ ಬೆಲ್ಲದ ಬಾಗೇವಾಡಿಯ ಪ್ರಗತಿಗೂ. ನಿಕಟವಾದ 
ಸಂಬಂಧವಿದೆ. ಈ ಊರಿನ ಅಭಿವೃದ್ಧಿಯಲ್ಲಿ ಈ ಮನೆತನದ ಪಾತ್ರ 
ಆಗ್ರಗಣ್ಯವಾದುದು. ಹಿರಿಯರೊಬ್ಬರು ಹೇಳಿದರಿತೆ "ಬೆ ಲದ ಬಾಗೇವಾಡಿಯ ಇಂದಿನ 
ಉದ್ದಗಲದ ವಿಸ್ತಾರಕ್ಕೆ, ಎತ್ತರದ ಕೀರ್ತಿಶಿಖರಕ್ಕೆ 'ಶಕ್ತಿಯಾಗಿ ನಿಂತವರು ಕತ್ತಿ 
ಮನೆತನದವರು” ಈ ಮನೆತನದವರಿಂದ ಸಂದ ಕೊಡುಗೆ ಅಮೋಘವಾಗಿದೆ. 
ವಶೇಷನಾಗಿ ಆಧುನಿಕ ಬೆಲ್ಲದ ಬಾಗೇವಾಡಿಯ ನಿರ್ಮಾಣ ಕಾರ್ಯದಲ್ಲಿ ವಿಶ್ವನಾಥ 
ಕತ್ತಿಯವರ ಪ್ರಯತ್ನವಂತೂ ಆ ಪಗಮಾನ್ನವಾದುದು. ಅನನ್ಯವಾದುದು” ಹಾಗೆ 
pr ಕತ್ತಿಯವರು ಮೂ ಮ 8 ಈ ಊರಿನವರಲ್ಲ. ವ್ಯಾಪಾರ ಮಾಡುತ್ತ 
ಹೊರಗಿನಿಂದ ಬಂದವರು. ಈ PS ಪಷೊರ್ನೇಜರು ಯಾವಾಗ ಈ ಊರಿಗೆ 
ಬಂದರೆಂದು ಹೇಳಲು ಸ್ಪಷ್ಟವಾದ ಆಧಾರಗಳಿಲ್ಲ. "ಬ ಬ್ಯಾಂಕಿನೆ ಸೆ ಸೆಕೆಟರಿ' ಎಂದೇ 
ಖ್ಯಾತರಾದ 80 ವರ್ಷದ ಶ್ರೀ ಬಸವರಾಜ ಸಂ. ಕತ್ತಿ ಅ ಅವರು ಈ ಕುರಿತು 
ಹೇಳುವ ಮಾತುಗಳು ಹೀಗಿವೆ: 


“ನನಗಾದರೂ ಈ ಬಗೆಗೆ ಖಚಿತ ಮಾಹಿತಿ ಇಲ್ಲ. ಅಂದಾಜು ಏಳೆಂಟು 
ತಲೆಮಾರುಗಳ ಹಿಂದೆಯೇ ನಮ್ಮ ಹಿರಿಯರು ಇಲಿಗೆ ಬಂದಿರಬಹುದು. ಅವರು 
ಘಟ್ಟದ ಕಡೆಯಿಂದ ಬಂದರೆಂದು ತಿಳಿಯುತ್ತದೆ. ಕತ್ತೆಯ ಮೇಲೆ ಮಸಾಲೆ ಸಾಮಾನು 
ಹೇರಿಕೊಂಡು ಊರೂರು ತಿರುಗುತ್ತ, ಮಸಾಲೆ ಬಿನಸು ಮಾರುತ್ತಿದ್ದರಂತೆ. ಹೀಗೆ 
ಮಾರುತ್ತ ಬಾಗೇವಾಡಿಗೆ ಬಂದರು. ಇಲ್ಲಿಯ ಹವಾಗುಣ ಬಿಡಿಸಿತು. ಜನರ 
ಸ್ನೇಹ-ಸಹಕಾರವೂ ಸಿಕ್ಕಿತು. ಪರಿಣಾಮ ಇಲ್ಲಿಯೇ ನೆಲೆಸಿದರು. ಕಷ್ಟಪಟ್ಟು ದುಡಿದು. 
ವ್ಯಾಪಾರ ಉದ್ಯೋಗ ಮಾಡಿ ಬುನೆ ಮಾರು ಮಾಡಿಕೊಂಡರು. ಭೂಮಿ ಕಾಣಿ 
ಗಳಿಸಿದರು. ಶ್ರೇಷ್ಠ ಒಕ್ಕಲಿಗರೆನಿಸಿದರು. ಇವರ ಪ್ರಾಮಾಣಿಕತೆ, ಪರೋಪಕಾರ 
ಬುದ್ಧಿಗೆ ಗೌರವದ ಸ್ಥಾನಮಾನಗಳೂ ದೊರೆತವು. ಕತ್ತೆಯ ಮೇಲೆ ಮಸಾಲೆ 
ಸಾಮಾನು ಹೇರಿಕೊಂಡು ವ್ಯಾಪಾರ ಮಾಡುತ ಶಿದ್ದುದರಿಂದ 5 ಇವರಿಗೆ "ಕೆತಿಯವರು' 
ಎಂಬುದು ಅಡ್ಡಹೆಸರಾಯಿತು” ಹೀಗೆ ಬಸ ವರಾಜ ಕತ್ತಿಯವರು ಮನೆತನದ 
ಹಿನ್ನೆಲೆ ವಿವರಿಸುತ್ತಾರೆ. ಆರಂಭದಲ್ಲಿ ಕತ್ತಿಯವರ ಮೂರು ಮನೆಗಳು ಇದ್ದವಂತೆ, 
ಅವ ಕಮೇಣ ಬೆಳೆದು, ವಿಭಕ್ಷಗೊಳುತ್ತ ಈಗ ಮೂವತ್ತಕ್ಕೂ ಹೆಚ್ಚು ಮನೆಗಳಾಗಿವೆ. 
ಜನರು ಆಡುಮಾತಿನಲ್ಲಿ ಈ ಮನೆತನದವರಿಗೆ "ಕ್ಯಾ ಗೋಳಿ ಎಂದು ಕರೆಯುತ್ತಾರೆ. 


ಸಂಸದೀಯ ಪಬು 23 


ಬೆಲ್ಲಟ ಬಾಗೇವಾಡಿಯಲ್ಲಿ ಸಹಕಾರ ಚಳವಳಿಯ ಬೀಜ ಬಿತ್ತಿ ಅದು 
ಹೆಮ್ಮರವಾಗಿ ಬಳೆಯಲು ಕಾರಣರಾದವರು ಕತ್ತಿ ಮನೆತನದವರು. 1೨05ರಲ್ಲಿಯೇ 
ಕೈಷಿ ಸೇವಾ ಸಹಕಾರಿ ಸಂಘ ಹುಟ್ಟು ಹಾಕಿ ಆದರ ಮೊದಲ ಅಧ್ಯಕ್ಷರಾಗಿ ಸೇವೆ 
ಸಲ್ಲಿಸಿದವರು ಬಸಪ್ರಭಪ್ಪ ಮಲ್ಲಪ್ಪ ಕತ್ತಿ ಇವರು ಸುತ್ತ ಮುತ್ತಲಿನ ಹಳ್ಳಿಗಳಿಗೇ 
ಶ್ರೀಮಂತರು. ಬಡೆ; ತರಿಗ್ಗೆ ವ್ಯಾಪಾರ ದಂಡೆ ಮಾಡುವವರಿಗೆ ಸಾಲ ಕೊಡುತಿದ್ದರು. 
ಸಾಲದ ಸದುಪ ಹೀಗ ಪಡೆದು ಎಲ್ಲರೂ ಸುಖವಾಗಿರಬೇಕು. ಆರ್ಥಿಕವಾಗಿ 
ಸುಸಿತಿಗೆ ಬರಬೇಕೆಲಬುದೇ ಅವರ ಉದ್ದೇಶವಾಗಿತ್ತು. ಸಕಾಲದಲ್ಲಿ ಸಾಲ 
ಮರಳಿಸಿದವರನ್ನು ಸತ್ನರಿಸಿ ಪೋತಾಹಿಸುತ್ತಿದ್ದರು. ರೈತರಿಗೆ ಸಾಲ ಕೊಟ್ಟು ಸಹಾಯ 
ಮಾಡುವ ಇವರ ಔದಾರ್ಯವು ಮುಂದೆ ಸಹಕಾರದ ಶಿಸ್ಪಿಗೆ ನಾಂದಿ ಹಾಡಿತು. 
1905ರಲ್ಲಿ ಇವರು ಊರೊಳಗಿನ ಗಣ್ಯರಾದ ಚರಾಟಿ, ಬೆಲ್ಲದ, ಹೊನ್ನಹಳ್ಳಿ, 
ಮುನ್ನೋಳಿ, ಖೇಮಲಾಷರ ಮನೆತನದವರನ್ನು ಕಂಡು, ಅವರೆಲ್ಲರ ಸಹಕಾರ 
ಪಡೆದು ಬಂಡವಾಳ ಸಂಗಹಿಸಿದರು. 20.12.1905 ರಂದು "ರೂರಲ್‌ ಕ್ರೆಡಿಟ್‌ 
ಸೊಸಾಯಿಟಿ” ಪಾರಂಭಿಸಿದರು. 1915ರ ವರೆಗೆ ಸಂಘದ ಚೇರಮನ್ನರಾಗಿ ಬಸಪುಭಪ್ಪ 
ಅವರು ಅಹೋರಾತ್ರಿ ಶ್ರಮಿಸಿದರು. ಅವರು .ಅಂದು ಕಟ್ಟಿ ಬೆಳೆಸಿದ ಸಂಸೆ ಇಂದು 
"ಕೃಷಿ ಸೆ ಸೇವಾ ಸಪಕಾರಿ ಬ್ಯಾಂಕ ನಿ' ಆಗಿ ಬೆಳೆದಿದೆ. ಹನ್ನೆ ರಡು ಕೋಟಿಗೂ ಹೆಚ್ಚು 
ದುಡಿಯುವ ಬಂಡವಾಳ" ಹೊಂದಿದೆ. ಈ ಫಾಗರ ರೈತರಿಗೆ ಕಾಮಧೇನು, 
ಕಲ್ಪವೃಕ್ಷವಾಗಿ ಪರಿಣಮಿಸಿದೆ. ಈ ಸಂಸ್ಥೆ ಸ್ಥೆಯು- 2005ರಲ್ಲಿ ಶತಮಾನೋತ್ತವ ಅಭಧಿಸತು, 
ಜನ್ನದಾತ ಬಸಪ್ರಭಪ್ಪ ಕತ್ತಿ ಅವರನ್ನು ಗೌರವಪೂರ್ವಕವಾಗಿ ಸರಿಸಿತು. "ಕೃಷಿ 
ಸೇವಾ ಸಹಕಾರಿ ಬ್ಯಾಂಕ, ನಿ. ದ ಸತಾಮಹ' ಎಂದು ಅವರ ಗುಣಗಾನ 
ಮಾಡಿತು 


ಬಸಪ್ರಭಪ್ರ ಅವರ ನಂತರ ಎರಡನೆಯ ಚೇರಮನ್ನರಾಗಿ ಚನ್ನಬಸಪ್ಪ 
ಮಹಾಂತಪ್ಪ ಕತ್ತಿ ಮೂರನೆಯ ಚೇರಮನ್ನಃ ರಾಗಿ ಮಲ್ಲಪ್ಪ ಸಾತಪ ಕತ್ತಿ ಐದನೆಯ 
ಚೇರಮನ್ನರಾಗಿ' ಚೆನ್ನಮಲ್ಲಪ್ಪ ಮಹಾಂತಪ್ಪ ಕತ್ತಿ ಏಳೆನೆಯ "ಚೇರಮನ್ನರಾಗಿ 
ವಿಶ್ವನಾಥ ತ್ತಿ ಹತ್ತನೆಯ ಚೇರಮನ್ನರಾಗಿ ಬಸವರಾಜ ವಿರೂಪಾಕ್ಷಪ್ಪ ಸ್ರ ಕತ್ತಿ, 
ಹನ್ನೊಂದನೆಯ ಚೇರಮನ್ನರಾಗಿ ಚೆನ್ನಬಸಪ್ಪ ವಿರೂಪಾಕ್ಷಪ್ಪ ಕತ್ತಿ ಈ ಎಲ್ಲ 
ಮಹನಿಯರು ಈ ಬ್ಯಾಂಕಿನ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಇತ್ತೀಚೆಗೆ 
ಸನ್ಮಾನ್ಯ ಉಮೇಶ ವಿಶ್ರನಾಧ ಕತ್ತಿ ರಮೇಶ ವಿಶ್ವನಾಥ ಕತ್ತಿ ಸಹೋದರರು ಈ 
ಪರಂಿಪೆರೆಯ ನೇತ್ಯ ತ್ರ ವಹಿಸಿದ್ದಾರೆ. ಜನಪ್ರಿಯ ಶಾಸಕರಾಗಿ, ಸಂಸದರಾಗಿ ಇವರು 
ಈ ಪ್ರದೇಶದ ಅಬಿವ ೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಹೀಗೆ ಕತ್ತಿ ಮನೆಶ ನದವರೇ 
ಬೆಲ್ಲದ ಬಾಗೇವಾಡಿಯ ಸಹಕಾರ ಶಿಲ್ರಿಗಳಾಗಿ ಊರಿನ ಏಳಿಗೆಯಲ್ಲಿ ಮಹತ್ವದ 
ಪಾತ್ರವಹಿಸಿದ್ದಾರೆಂಬುದು ಅಭಿಮಾನದ ಸಂಗತಿ. ತನಗಾಗಿ, ತನ್ನವರಿಗಾಗಿ 


24 ವಿಶ್ಠನಾಥ ಕತ್ತಿ 


Gs 


ಬದುಕುತ್ತಿರುವ ಇಂದಿನ ದಿನಮಾನದಲ್ಲಿ ಒಂದು ಊರಿಗಾಗಿ, ಸಮಾಚಕ್ಸಾಗಿ 
ಶ್ರಮಿಸಿದ ಕತ್ತಿ ಮನೆತನವು ಒಂದು ಅಪರೂಪದ ಮನೆತನವೆನಿಸಿದೆ. 


"ಕೃಷಿ ಸೇವಾ ಸಹಕಾರಿ ಬ್ಯಾಂಕ್‌. ನಿ” ಜೊತೆಗೆ ಹೆಸರಿಸಬೇಕಾದ 
ಮತೊಂದು ಸಂಸ್ಥೆ ಎಂದರೆ "ಬೆಲ್ಲದ ಬಾಗೇವಾಡಿ ಅರ್ಬನ್‌ ಸೌಹಾರ್ದ ಸಹಕಾರಿ 
ಬ್ಯಾಂಕ್‌ ನಿ” 2005 ರಲ್ಲಿ ಇದು ವಜ್ರಮಹೋತ್ಸವ ಆಚರಿಸಿತು. ಈ ಬ್ಯಾಂಕಿನ 
ನೀಲನಕ್ಷೆ ಸಿದ್ಧವಾದದ್ದು ಕೂಡ ವಿಶ್ವನಾಥ ಕತ್ತಿಯವರ ಮನೆಯಲ್ಲಿಯೇ. ವಿಶ್ವನಾಥ 
ಕತ್ತಿ ಅವರ ಲಿಣ್ಣ ಮುರಿಗೆಪ್ತನವರೇ ಪ ಬ್ಯಾಂಕಿನ ಸ್ಥಾಪನೆಯಲ್ಲಿ ಮುಂದಾಳತ್ವ 
ವಹಿಸಿದ್ದರು. ವಜಮಹೋತ್ಸವದ ಸ್ಥರಣ ಸಂಚಿತ " ಸಹಕಾರ ಸಂಬ್ರಮ" (2005)ದಲ್ಲಿ 
ಬ್ಯಾಂಕಿನ ಸ್ಥಾಪನೆ ಕುರಿತು ಹೀಗೆ ಬರೆಯಲಾಗಿದೆ: 


"ನಮ್ಮ ಗಾಮದಲ್ಲಿ ಬ್ಯಾಂಕನ್ನು ಸ್ಥಾಪಿಸ ಸಬೇಕೆಂದು ಪ್ರಮುಖ ವ್ಯಾಪಾರಿ 
ವರ್ಗದವರ ಸಭೆಯನ್ನು ".. ಶೀ ಎ ಎನ್‌. ಅಂಗಡಿಯವರ ಅಧ್ಯಕ್ಷತೆಯಲ್ಲಿ 
ಮುರಿಗೆಪ್ಪ ಮಲ್ಲಪ್ಪ ಕತಿ ಇವರ ಮನೆಯಲ್ಲಿ ಕರೆಯಲಾಗಿತ್ತು. ಬ್ಯಾಂಕಿನ 
ಸೌಕರ್ಯ ವಿಲ್ಲದೇ : ವ್ಯವಹಾರದ ಪ್ರಗತಿ ಸ ಸಾಧ್ಯವಿಲ್ಲವೆಂದು ಮನಗಂಡು 'ವ್ಯಾಪಾರೆಸ್ಕರು 
ಬ್ಯಾಂಕಿನ ಸೆ ಸೌಕರ್ಯಕ್ಕಾಗಿ ಬೇರೆ ಬೇರೆ ಸ್ಪ ಸ್ಥಳಗಳಿಗೆ ಪರದಾಡುವುದನು ತಿಸವುದಣಗ 
ಗ್ರಾಮದಲ್ಲಿ ಬ್ಯಾಂಕನ್ನು ಸ್ಥಾಪಿಸಿಯೇ ತೀರಬೇಕೆಂಬ ಹಟದಿಂದ ಪ್ರಯತ್ನ ಪ 
ಆದರೆ ಎಷ್ಟು ಪ್ರಯತ್ನ ಪಟ್ಟರೂ ಬ್ಯಾಂಕಿನ ಸ್ಥಾಪನೆಗೆ ಬೇಕಾದ ರೂ. ru 
ಶೇರು ಬಂಡವಾಳ ಕೂಡಿಸಲು ಸಾಧ್ಯವಾಗಲಿಲ್ಲ. ಕೇವಲ 16,000=00 ಶೇರು 
ಹಣ ಕಲೆ ಹಾಕಿ ದಿನಾಂಕ 25.1.1944 ರಂದು "ಬೆಲ್ಲದ ಬಾಗೇವಾಡಿ ಅರ್ಬನ್‌ 
ಕೋ-ಆಪ್‌ ಸೊಸಾಯಿಟಿ” ಎಂದು ರಜಿಸ್ಟರ್‌ ಮಾಡಲಾಯಿತು. ಮುಂದೆ ಶೇರು 
ಬಂಡವಾಳಕ್ಕೆ ಕಡಿಮೆ ಬಿದ್ದ 4,000= 00 ಹಣವನ್ನು ಮುರಿಗೆಪ್ಪ ಮಲ್ಲಪ್ಪ ಕತ್ತಿ 
ಇವರ ಹೆಸರೆನಿಂದ ಅವರ ಮಾವಂದಿರಾದ ದಿ. ಎಸ್‌.ಎನ್‌. ಅರಿಗಡಿಯವರು 
ಕೊಡಿಸಿದ ನಂತರ "ದಿ. ಬೆಲ್ಲದ ಬಾಗೇವಾಡಿ ಅರ್ಬನ್‌ ಕೋ-ಆಪ್‌ ಕ್ರೆಡಿಟ್‌ 
ಬ್ಯಾಂಕ ಲಿ? ಅಂತಾ ಪರಿವರ್ತನೆ ಹೊಂದಿ ಕಾರ್ಯ ಪ್ರಾರಂಭಿಸಿತು. ಅರವತ್ತು 
ವರುಷ ಷಗಳ ದೀರ್ವ ಇತಿಹಾಸ ಹೊಂದಿರುವ ಬ್ಯಾಂಕಿನ ಸ್ಥಾಪನೆಗೆ ಕತ್ತಿ 
ಮನೆತನದವರು ನೀಡಿದ ಸಹಾಯ ಸಹಕಾರ ಎಂದೂ ' ಮರೆಯಲಾಗದು” 


ವಿಶ್ವನಾಥ ಕತ್ತಿಯವರ ಪರಂಪರೆಯನ್ನು ಅವರ ಸುಪುತ್ತರಾದ ಸನ್ನಾನ್ಯ 
ಉಮೇಶ ಕತ್ತಿ ಅವರು, ಸನ್ನಾನ್ಯ ರಮೇಶ ಕತ್ತಿ ಅವರು ಮುಂದುವರೆಸಿದ್ದಾರೆ. 
ಇವರು ಬೆಲ್ಲದ ಬಾಗೇವಾಡಿ, ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ 
ಚಟುವಟಿಕೆಗಳಲ್ಲಿ ಮಹತ್ವದ ಪಾತ್ರವಹಿಸುತ್ತಿದ್ದಾರೆ. ಮಾನ್ಯ ಉಮೇಶ ಕತ್ತಿ ಅವರು 


ಸಂಸದೀಯ ಪಟು 25 


ಜನಪ್ರಿಯ ಶಾಸಕರಾಗಿ, ಸಚಿವರಾಗಿ ಈ ಭಾಗದ ಏಳಿಗೆಯಲ್ಲಿ ಮಹತ್ನದ ಪಾತ್ರ 
ನಿರ್ವಹಿಸುತಿದ್ದಾರೆ. ಜೆ.ಎಚ್‌.ಪಟೇಲ್‌ ಸರಕಾರದಲ್ಲಿ ಸಕ್ಕರೆ ಸಚಿವರಾಗಿ ಮತ್ತು 
ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿ ಸಿದ್ದಾರೆ. ಇತ್ತೀಚಿಗೆ 
ಬಿ.ಎಸ್‌.ಯಡಿಯೂರಪ ಸನವರ ಸಂಪುಟದಲ್ಲಿ ತೋಟಗಾರಿಕೆ ಮತ್ತು: ಬಂದಿಖಾನೇ 
ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 


ಮಾನ್ಯ ರಮೇಶ ಕತ್ತಿ ಅವರು ಸಂಕೇಶ್ನರದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ 
ಕಾರಖಾನೆಯ ಅಧ್ಯಕ್ಷರಾಗಿ, ಬೆಳೆಗಾವಿ ಜಿಲ್ಲಾ ಕೇರಿದ್ದ ಸಹಕಾರಿ ಬ್ಯಾಂಕಿನ ಅಧ್ದಕ್ಷರಾಗಿ 
ಕಾರ್ಯತತ್ತರರಾಗಿದ್ದಾರೆ. 2009 ರಲ್ಲಿ ಜರುಗಿದ ಲೋಕಸಭಾ ಹಾ ವಣೆಯಲ್ಲಿ 
ಇವರು ಚಿಕ್ಕೋಡಿ ಮತಕ್ಷೇತ್ರದಿಂದ ಸರ್ಧಿಸಿ ಪ್ರಚಂಡ ಬಹುಮತದಿಂದ ಆರಿಸಿ 
ಬಂದಿದ್ದಾರೆ. ಜನಪ್ರಿಯ ಸಂಸದರಾಗಿ ಜನಸೇವೆಯಲ್ಲಿ ತೊಡಗಿದ್ದಾರೆ. ಇವರೊಂದಿಗೆ 
ಬೆಲ್ಲದ ಬಾಗೇವಾಡಿಯ ಕತ್ತಿ ಮನೆತನದ ಸದಸ್ಯರು ಹಲವಾರು ಕೇತ ಕ್ಷೇತ್ರಗಳಲ್ಲಿ 
ಗಣನೀಯ ಸೇವೆ ಸ ಸಲ್ಲಿಸುತ್ತಿದ್ದಾರೆ. ಊರ ಜನರೂ "ಇವರ ಸೇವೆಯನ್ನು ಪ್ರೀತಿ- 
ಗೌರವಗಳಿಂದ ಕಾಣುವರು. ಇವರ ಜನಹಿತ ಕಾರ್ಯಗಳಲ್ಲಿ ಸಕ್ರಿಯವಾಗಿ 
ಪಾಲ್ಗೊಳ್ಳುವರು. 


*¥%k%%K 


ಮಕ್ಕಳು ದೇವರ ರಾಜ್ಯದ ಪ್ರಜೆಗಳು; 
ಹಾಗೆಯೇ ತಾಯಿ ದೇವರಿಗೆ ಸಮಾನ 


ಸಂಸದೀಯ ಪಟು 


27 


_—————————— 


4 


ವಿಶ್ವನಾಥ ಕತ್ತಿ 
ಹಳೆ ಬೇರು-ಹೊಸ ಚಿಗುರು 


ಆಧುನಿಕ ಕರ್ನಾಟಕದ ನಕ್ಷೆಯಲ್ಲಿ ಬೆಳಗಾವಿ ಜಿಲ್ಲೆಗೆ ವಿಶೇಷ ಸ್ಥಾನವಿದೆ. 
ರಾಜ್ಯದಲ್ಲಿ ಇದು "ಸಕ್ಕರೆ ಜಿಲ್ಲೆ” ಎಂದೇ ಹೆಸರಾಗಿದೆ. ಈ ಜಿಲ್ಲೆಯ ಸಹಕಾರಿ 
ಸಂಸ್ಥೆಗಳು ರಾಜ್ಯಕ್ಕೇ ಮಾದರಿಯಾಗಿವೆ. ಇಲ್ಲಿಯ ಸಮಶೀತೋಷ್ಠ ಹವೆ 
ಅಹ್ಞಾದಕರವೆನಿಸಿ, ಬಂದವರಿಗೆಲ್ಲ ಇಲ್ಲಿಯೇ ನೆಲೆಯೂರುವಂತೆ ಮಾಡಿದೆ. 
ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಚಟುವಟಿಕೆಗಳಿಂದ ಇವತ್ತಿಗೂ ರಾಜ್ಯದಲ್ಲಿಯೇ 
ಮುಂಚೂಣಿಯಲ್ಲಿದೆ ಬೆಳಗಾವಿ ಜಿಲ್ಲೆ. ಈ ಕಾರಣಕ್ಕಾಗಿಯೇ ರಾಜ್ಯದ ಎರಡನೆಯ 
ರಾಜಧಾನಿ ಎಂಬ ಗೌರವಕ್ಕೂ ಪಾತ್ರವಾಗುತ್ತದೆ. 


ಬೆಳಗಾವಿಯ ಇವತಿನ ಈ ಬೆಳವಣಿಗೆಯ ಹಿಂದೆ ಅನೇಕ ಜನರ 
ಶ್ರಮವಿದೆ, ತ್ಯಾಗವಿದೆ. ಸೇವೆಗೆ ಮಾದರಿಯಾಗುವ ಅನೇಕ ಹಿರಿಯರು ಈ 
ನೆಲದಲ್ಲಿ ಆಗಿ ಹೋಗಿದ್ದಾರೆ. ಸ್ಪಾತಂತ್ಯ ಚಳವಳಿಗೆ ಸ್ಫೂರ್ತಿಯಿತ್ತ ಕಿತ್ತೂರ 
ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಸ್ವಾಭಿಮಾನದ ಹೋರಾಟಕ್ಕೆ ಹೆಸರಾದ ಸಂಗೊಳ್ಳಿ 
ರಾಯಣ್ಣ, ಸಿಂಧೂರ ಲಕ್ಷ್ಮಣ; ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ ಗಂಗಾಧರರಾವ್‌ 
ದೇಶಪಾಂಡೆ, ಅಣ್ಣೂ ಗುರೂಜಿ, ವಾಲಿ ಚೆನ್ನಪ್ಪ ಗಾನಪತಿಭೆಯಿಂದ ಸಂಗೀತಕ್ಷೇತ್ರ 
ವಿಸ್ತರಿಸಿದ ಕುಮಾರ ಗಂಧರ್ವ; ನಾಡಿನುದ್ದಗಲಕ್ಕೂ “ಪಾರಿಜಾತ” (ಬಯಲಾಟ)ದ 
ಕಂಪು ಪಸರಿಸಿದ ಕುಲಗೋಡ ತಮ್ಮಣ್ಣ ಕೌಜಲಗಿ ನಿಂಗಮ್ಮ ಕಂಪನಿ ನಾಟಕಗಳ 
ಅಭಿರುಚಿ ಬಿತ್ತಿದ ಕೊಣ್ಣೂರ ಶಿವಮೂರ್ತಿಸ್ತಾಮಿ, ಚಿಕ್ಕೋಡಿ ಶಿವಲಿಂಗಸ್ತಾಮಿ, 
ಮುರುಗೋಡ ಗಂಗಾಧರಪ್ಪ ಏಣಗಿ ಬಾಳಪ್ಪ ಗೋಕಾಕ ಬಸವಣ್ಣೆಪ್ರ ಶಿಕ್ಷಣ 
ಕ್ಷೇತದಲ್ಲಿ ಡಿ.ಸಿ.ಪಾವಟೆ; ಎಸ್‌.ಸಿ. ನಂದೀಮಠ; ಇಂಜನಿಯರಿಂಗ್‌ದಲ್ಲಿ ಎಸ್‌.ಜಿ. 
ಬಾಳೇಕುಂದ್ರಿ, ವೈದ್ಯಕ್ಷೇತ್ರದಲ್ಲಿ ಬಿ.ಎಸ್‌.ಜೀರಗೆ; ಸಹಕಾರ ಕ್ಷೇತ್ರದಲ್ಲಿ ಎಂ.ಪಿ. 
ಪಾಟೀಲ, ಅಪ್ಪಣ್ಣಗೌಡ ಪಾಟೀಲ, ಕಾವ್ಯಕ್ಷೇತ್ರದಲ್ಲಿ ಡಿ.ಎಸ್‌.ಕರ್ಕಿ, ಎಸ್‌.ಡಿ. 
ಇಂಚಲ, ಸಂಶೋಧನೆಯಲ್ಲಿ ಆ.ನೆ. ಉಪಾಧ್ಯೆ, ಶಂ.ಬಾ.ಜೋಶಿ, ಕುಂದಣಗಾರ 
ಇತ್ಯಾದಿ ಅನೇಕ ಮಹನೀಯರ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. 
ಇಂತಹ ಶ್ರೀಮಂತ ಪರಂಪರೆಗೆ ಮುಕುಟಮಣಿಯಾಗಿರುವ ನಾಗನೂರು 
ರುದ್ರಾಕ್ಷಮಠದ ಪೂಜ್ಯಶ್ರೀ ಶಿವಬಸವ ಸ್ಥಾಮಿಗಳ ತ್ರಿವಿಧ ದಾಸೋಹವನ್ನು 


28 ವತನಾಥ ಕತಿ 


ಕೆಎಲ್‌.ಇ. ಸಂಸ್ಥೆಯ ಸಪ್ಪರ್ಷಿಗಳ ಶಿಕ್ಷಣ ದಾಸೋಹವನ್ನು ಭಕ್ತಿ ಗೌರವದಿಂದ 
ನೆನೆಯಬೇಕು. ಸೇವಾಭಾವಕ್ಕೂ, ಸೇವಾಬದುಕಿಗೂ ಮ ಪ್ರಸಿದ್ದವಾದ ಜಿಲ್ಲೆ. 
ಸೇವೆಗೈದ ಹಿರಿಯರಲ್ಲಿ ಬೆಲ್ಲದ ದಾಗೇವಾಡಿಯ ವಿಶ್ವನಾಥ ಕತ್ತಿಯವರೂ ಒಬ್ಬರು. 
ಇವರ EN ಮಾದರಿ "ಮನೆಗೆದ್ದು ಮಾರು ಗೆಲ್ಲು'ವ ಫರಿ. "ನನ್ನ ಕರು 
ಚೆನ್ನಾಗಿರಬೇಕು. ನನ್ನ ಜನ ಸುಖವಾಗಿರಬೇಕು. ಎಲ್ಲರೂ ಸಂತೋಷದಿಂದ 
ಬಾಳು ಸಾಗಿಸುತಿರಬೇಕೆ'೦ಬುದು ಅವರ ಸಂಕಲವಾಗಿತ್ತು. ಅವರ ಸಂಕಲ್ಪ ಸಹಕಾರ 
ಸಂಸ್ಥೆಗಳ ಮೂಲಕ, ಗ್ರಾಮಸುಧಾರಣಾ ಸಮಿತಿ ಮೂಲಕ ಸಾಕಾರವಾಯಿತು. 
ಸಕಲರ ಲೇಸಿಗಾಗಿ ತುಡಿಯುವ ಅವರ ಮನಸ್ಸು ಅವರನ್ನು ಉತ್ಸಾಹದ 
ಚಿಲುಮೆಯಾಗಿಸಿತು, ನಿರಂತರ ಸೇವೆಗೆ ತೊಡಗಿಸಿತು. ಊರಲ್ಲಿಯ ಸೇವೆ ನೋಡಿ 
ತಾಲ್ಲೂಕಾ ಕ್ಷೇತ್ರವೂ ಅವರನ್ನು ಕೈ ಮಾಡಿ ಕರೆಯಿತು. ಸಂಕೇಶ್ವರದ ಹಿರಣ್ಯಕೇಶಿ 
ಸಹಕಾರಿ ಸಕ್ಕರೆ ರ ET ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ 
ಅಹರ್ನಿಶಿ ದುಡಿದರು. ಅಪ್ಪಣಗೌಡ ಪಾಟೀಲರ ಬಲಗ್ಯೆ ಬಂಟರಾಗಿ, “ಅವರ 
ಸೇವಾವಲಯವನ್ನು ಸಮರ್ಥವಾಗಿ ಮುನ್ನಡೆಸಿದರು. ಅಲ್ಲಿಂದ ಜಿಲ್ಲಾ ಕೇಂದಕ್ಕೆ 
ಅವರ ಸೇವೆ ವಿಸ್ತಾರವಾಯಿತು. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 
ನಿರ್ದೇಶಕರಾದರು. 4 ಎಲ್‌.ಇ. ಶಿಕ್ಷಣ ಸಂಸ್ಥೆಯ ಅದ್ವಕ್ಷರಾದರು. ಆ ವೇಸಗಾಗರೇ 
ರಾಜ್ಯ ರಾಜಕಾರಣದಲ್ಲಿಯೂ ಮಹತ್ವದ ವ್ಯಕ್ತಿಯಾಗಿ ಬೆಳೆದಿದ್ದರು. ವಿಧಾನ ಪೆ 

ಸದಸ್ಯ ರಾಗಿ ಒಂದು ಅವಧಿ ಪೂರೈ. ಸದ ಆಮೇಲೆ ಶಾಸಕರಾಗಿ Rh ಹ 
ಪ್ರವೇಶಿಸಿದರು. ಹೀಗೆ ವಿಶ್ವನಾಥ ಕತ್ತಿ ಅವರು ಹಳ್ಳಿಯಿಂದ ರಾಜ್ಯದ 
ರಾಜಧಾನಿಯವರೆಗೆ ಒಂದೊಂದೇ ಮೆಟ್ಟಲನ್ನು ಏರುತ್ತ ಬೆಳೆದರು. ಅದಕ್ಕೆ ಅವರ 
ಸ್ನೇಹ, ಸೇವೆ, ಸಹಕಾರ ಗುಣಗಳೇ ಕಾರಣ. ಈ ಗುಣಗಳು ಅವರ ಸ್ವಯಾರ್ಜಿತ 
ಸಂಪಾದನೆಗಳಾಗಿದ್ದವಲ್ಲದೆ ಮನೆತನದ ಹಿರಿಯರಿಂದ ಬಂದ ಬಳುವಳಿಗಳೂ 
ಆಗಿದ್ದವು. ಅವರ ವ್ಯಕ್ತಿತ್ನದ ಹಿರಿತನದಲ್ಲಿ ಮನೆತನದ ಪಾತ್ರವೂ ಅಗಾಧವಾಗಿದೆ. 


ವಿಶ್ವನಾಥ ಕತ್ತಿ ಅವರ ಅಜ್ಜ "ದಾನಶೂರ' ಎಂದು ಸುತ್ತಮುತ್ತಲಿನ 
ಊರುಗಳಲ್ಲಿ ಹೆಸ ರಾಗಿದ್ದರು. ಅವರ ಹೆಸರು ಸಾತಪ್ಪ ಚೆನ್ನ ಮಲ್ಲಪ್ಪ ಕತ್ತಿ. ಸುಮಾರು 
ನಾಲ್ಕು ನೂರು ಎಕರೆ ಜಮೀನ ಒಡೆಯರು. ಬರುವ ಆದಾಯದಲ್ಲಿ ಸುಖವಾಗಿ 
ಇರಬಹುದಾಗಿತ್ತು. ಆದರೆ ಹಾಗಾಗಲಿಲ್ಲ. ದುಡಿಯುವ ಜನರ, ಕೂಲಿಕಾರರ 
ಬಗೆಗೆ ಅವರಿಗೆ ಎಲ್ಲಿಲ್ಲದ ಪೀತಿ, ಅಂತಃಕರಣ. "ಅವರು ದುಡಿದರೆ ತಾನೆ ಮನೆಯಲ್ಲಿ 
ಕಾಳು ಕಡಿ ತುಂಬುವುದು' ಎಂದು ಬಡವರ ಯೋಗಕ್ಷೇಮದ ಬಗೆಗೆ ಸದಾ 
ಹಂಬಲಿಸುತ್ತಿದ್ದರು. ಬಡವರ ಮದುವೆ, ಕಷ್ಟ-ಸುಖಗಳಲ್ಲಿ ತಪ್ರದೆ ಹಾಜರಾಗುತ್ತಿದ್ದರು. 


[= 


ಮನೆಯೊಳಗಿನ ದವಸ ಧಾನ್ಯಗಳನ್ನು ಕೊಟ್ಟು ಸಹಕರಿಸುತ್ತಿದ್ದರು.ಬಡವರ ಮನೆಯಲ್ಲಿ 


ಸಂಸದೀಯ ಪಟು 29 


ಹೆರಿಗೆ ಅದಿ ಸುದ್ದಿ ತಿಳಿದರೆ ಸಾಕು, ಸ್ವತಃ ಬೆಲ್ಲ ಬೇಳೆ, ಕೊಬ್ಬರಿ ಹಿಡಿದುಕೊಂಡು 
ನಿ೦ದ ಮಾತನಾಡಿಸಿ ಕೊಟ್ಟು ಬರುತಿದ್ದರು. ಅಜ್ಜ ಅಜ್ಜೆಯ ಪ 
ಪ ಗುಣಗಳನ್ನು ಮೊಮ್ಮಗಳಾದ ಮೃಣಾಲಿನಿತಾಯಿ ಅಂಗಡಿ 
ನೆನಸಿಕೊಳ್ಳುತ್ತಾರೆ (ವಿಶ್ವನಾಥ ಕತ್ತಿಯವರ ಸಹೋದರಿ). "ಹೊಲದ ಉತ್ಪನ್ನ 
ತನಗೇ ಸಂಬಂಧಿಸಿದ್ದು ಎಂದು ನಮ್ಮಜ್ಞ ತಿಳಿದಿರಲಿಲ್ಲ ಊರೊಳಗಿನ ಕಡುಬಡವರಿಗೆ, 
ದೀನ ದುರ್ಬಲರಿಗೆ. ಅದನ್ನು ಹಂಚಿ ಸಂತೋಷ ಪಡುತ್ತಿದ್ದ. ಅವನಿಗೆ ತಕ್ಕ 
ಸಂಗಾತಿಯಾಗಿದ್ದಳು ನಮ್ಮ ಅಜ್ಜಿ. ಅವಳು ಪೂಜೆಗೆ "ಕುಳಿತಾಗ, ಹವ 
ಅಂಗ್ಯೈಯೊಳಗಿನ ಲಿಂಗವನ್ನು ನಾವು ಕಿತ್ತುಕೊಂಡು ಆಟವಾಡುತ್ತಿದ್ದವು. ಅಷ್ಟಾದರೂ 
ಮೊಮ್ಮಕ್ಕಳಿಗೆ ಬೈದವಳಲ್ಲ ವ ತುಂಬ ಮುಗ್ಗಳು' 1 


» £2 
) 
pi 
ಢಿ 


ಸಾತಪ್ಪ ಅಜ್ಜ ಕೊಡುಗೈ ದೊರೆ ಆಗಿದ್ದರು, ಅಷ್ಟೇ ಅಲ್ಲ. ಜನರಿಗೆ 
ಕಷ್ಟಪಟ್ಟು ದುಡಿಯುವುದನ್ನೂ ಹೇಳುತಿದ್ದರು. "ದುಡಿಮೆಯೇ ದುಡ್ಡಿನ ತಾಯಿ” 
ಎ೦ಬ ಆದರ್ಶವನ್ನೂ ಆವಹ ಬೋದಿಸು ತ್ತಿದ್ದರು. ಕಷ್ಟದಲ್ಲಿ ಒಬ್ಬರಿಗೊಬ್ಬರು 
ನೆರವಾಗಬೇಕು. ನೆರವನ್ನು ಪಡೆದವರು ಸ ಸಕಾಲದಲ್ಲಿ ಮರಳಿಸಬೇಕೆಂಬುದೂ ಅವರ 
ಧೋರಣೆಯಾಗಿತ್ತು. ಸ: ತೆಗೆದುಕೊಂಡು ಮಾಠಿನಂತೆ ಮರಳಿಸದಿದ್ದರೆ ಅವರಿಗೆ 
ಮತ್ತೊಮ್ಮೆ ಸಾಲ ಕೊಡುತ್ತಿರಲಿಲ್ಲ. ಸಾಲವು ಮನುಷ್ಯನನ್ನು ಮೈಗಳ್ಳನನ್ನಾಗಿ 
ಮಾಡಬಾರದೆಂದು ಹೇಳುತ್ತಿದ್ದರ ೦ತೆ. ಅವರ ಸಾಲದ ನೀತಿಯಲ್ಲಿ” ಸ ಫೆಕಾರದ 
ಪೀತಿ ಇತ್ತು "ಪ್ರತಿಯೊಬ್ಬರೂ "ಎಲ್ಲರಿಗಾಗಿ, ಎಲ್ಲರೂ ಪ್ರ ಪ್ರತಿಯೊಬ್ಬರಿಗಾಗಿ” ಎಂಬ 
ದೋರಣೆ ಇತ್ತು “ಪರಸ್ಪರ ಸಹಾಯದ ಗ ಸಸಹಾಯ'-ಎಂಬ 
ಜೀವನಪಾಠವಿತ್ತು. ಇಂಥ " ಆದರ್ಶಜೀವಿಯ ಮಗನೇ ಮಲ್ಲಪ್ತ- ವಿಶ್ವನಾಥ 
ಕತ್ತಿಯವರ ತೆ ದೆ. ಸಾತ ಪುನವರಿಗೆ ಮೂವರು ಹೇಣ್ಣಮಕ್ಕಳು-ಪಾರ್ವ 'ತವ್ವ ಸಿದ್ದಿಂಗವ್ಧ 
ಮತು ಪದ್ಧಾವತಿ. ಪಾರ್ವ ತವ್ರ ಮುರಗೋಡದ ಶೆಟ್ಟರ ಮನೆಗೆ ಸಿದ್ದಿಂಗ್ಪ 
ಅಥಣೆಯ ಮಹಾಜನ ನರ ಮನೆಗೆ ಪ ಪದ್ಮಾವತಿ ಸ ಸುಣದೋಳಿಯ ಅಂಗಡಿಯವರ 
ಮನೆಗೆ ಸೊಸೆಯಂದಿರಾಗಿ ಹೆ ದರು. ಮಲ್ಲಪ್ಪ ಸಾಹುಕಾರರಲ್ಲಿ ತಂದೆಯ 
ಉದಾರತನ, ತಾಯಿಯ ಭಕ್ತಿಭಾವಗಳು ಬಳುವಳಿಯಾಗಿ ಬಂದಿದ್ದವು. ಇವರದು 
ತುಂಬ ಕಟ್ಟುನಿಟ್ಟಾದ ನಚೆರಿ. ಗಾಂಧೀಜಿಯವರ ಸ್ಥಾತೆಂತ್ಯ ಚಳವಳಿ, ಗ್ರಾಮಸ್ತರಾಜ್ಯ, 
ಸರ ಚಳವಳಿಗಳು ಕರ್ನಾಟಕದಲ್ಲಿ ಜೋರಾಗಿ ನಡೆದಿದ್ದ ಕಾಲವದು. ಬೆಳೆಗಾವಿ 
ಶವು ಸಾತಂತ್ರ್ಯ ೩ ಚಳವಳಿಯ ಕೇಂದವಾಗಿತ್ತು ಅಬರ 

fs ಮಲ್ಲಪ್ಪ ಸಾಹುಕಾರರೂ ಚೆಳವಳಿಯತ್ತ ಆಕರ್ಷಿತರಾದರು. 


ಸಾಹುಕಾರರು ಭೂಗತ ಚಟುವಟಿ ಗಳಲ್ಲಿ ಪಾಲ್ಗೊಂ ೦ಡರು. ಆ ಕಾಲದಲ್ಲಿ ಸಂಕೇಶರದ 
ಐಂ.ಪಿ.ಪಾಟೀಲ್ಲ ಅಪುಗ್‌ಡ ಪಾಟೀಲ ಮುಂತಾದವರು ಚಳವಳಿ ಷೆ 
ಕೊಡುತಿದ್ದರು. ಜನರು ಮನೆ ಮಾರು ಬಿಟ್ಟು ಹೋರಾಟಕ್ಕೆ ಧುಮುಕುತಿದರು. 
ಆಗ ಹೋರಾಟಗಾರರ ಮನೆ ಮಂದಿಯ ಹೊಟ್ಟಿ ಬಟ್ಟೆ ನೋಡಿಕೊಳ್ಳುವ 

ಹೊಣೆಯೂ ಊರ ಹಿರಿಯರ ಮೇಲಿತ್ತು. ಇಂತಹೆ ಪ್ರಸಂಗಗಳಲ್ಲಿ ಮಲ್ಲಪ್ಪನವರು 
ಜವರ ನೆರವಿಗೆ ಧಾವಿಸುತ್ತಿದ್ದರು. ಮನೆಯಲ್ಲಿಯ ದವಸ ಧಾನ್ಯಗಳನ್ನು 
ಹೋರಾಟಗಾರರ ಮನೆಗಳಿಗೆ ಸದ್ದಿಲ್ಲದೆ ಸಾಗಿಸುತ್ತಿದ್ದರು. ಇವರ ಚಟುವಟಿಕೆಗಳನ್ನು 
ಗಮವನಿಸಿದ ಸರಕಾರವು " ಚಲೇಜಾವ್‌ ಚಳವಳಿಯ ಪ್ರಚೋದಕ”ರೆಂದು ಬಂಧಿಸಿ 


ಸೆರೆಮನೆಗೆ ಕಳಿಸಿತು. ಆಗ ಮನೆಯೊಡತಿ ಅನಸೂಯಾತಾಯಿ ಅವರು 
ಎದೆಗುಂದಲಿಲ್ಲ. ಪತಿಯ ಸೇವೆಯನ್ನು ನಿಷ್ಠೆಯಿಂದ ಮುನ್ನಡೆ ಡೆಸಿದರು. ತುಂಬಿದ 
ಮನೆ, ಆಳು-ಕಾಳು ಎ ಅವನ್ನು ಿಸಿಯಿದರೆ ಮನದಿಂಗಿತ ತದಂತೆ ಸುಸೂತ್ತವಾಗಿ 
ಸಾಗಿಸಿದರು. ಸೆರೆವ ಸಸಂ ೧೦ದ 3ರ ಬಂದ ಮೇಲೆಯೂ ಸಾಹುಕಾರರ ದೇಶಸೇವೆ 


ಸಾಹುಕಾರರ ಸೇವೆಯ ಮತ್ತೊಂದು ಕ್ಷೇತವೆ ವೆಂದರೆ ಸಹಕಾರ. ಊರಲ್ಲಿ 
1905ರಲ್ಲಿಯೇ. ಆರಂಭವಾಗಿದ್ದ "ಬೆಲ್ಲದ ಬಾಗೇವಾಡಿ ರೂರಲ್‌ ಕೋ-ಆಪ್‌ 
ಕ್ರೆಡಿಟ್‌ ಸೊಸಾಯಿಟಿ'ಯ ಹಿತೈಷಿ ಯಾಗಿ ಅದರ ಏಳಿಗೆಗಾಗಿಯೂ ದುಡಿದರು. 
ಈ ಬ್ಹಾಂಕು "ಅಗ್ರಿ ಕೋ ಆಪ್‌ ಕ್ರೆಡಿಟ್‌ ಸೊಸಾಯಿಟಿ'ಯಾಗಿ ಬೆಳೆಯುತ್ತಿದ್ದ 
ಹಂತದಲ್ಲಿ ಅಂದರೆ 1926 ರಿಂದ 1943 ರ ವರೆಗೆ 18 ವರ್ಷಗಳ ಕಾಲ ಸಂಘದ 
ಜರಯಾ ಸೇವೆ ಸಲ್ಲಿಸಿದರು. ಇವರ ಅವಧಿಯಲ್ಲಿ ಬರಗಾಲ ತಲೆದೋರಿತು 
ಆಗ ಇವರು ಶೀಮಂತರಿಂದ ದವಸ ಧಾನ್ಯ ಸಂಗಹಿಸಿ ಬಡಜನರಿಗೆ ಹಂಚಿದರು. 


ಹಸಿವಿನಿಂದ ಬಡಜನರು ಪಾರಾಗಲು ತಮ್ಮೂರ ಬಡಜವರ ಸಲುವಾಗಿ ಹೊಸ 
ಪಡಿತರ Wi ಆಚರಣೆ ಡರೆ. 


ಮಲ್ಲಪು-ಅನಸೂಯಾ ದಂಪತಿಗೆ ಪಾ ಮುರಿಗೆಪ್ತ ಮೃಣಾಲಿನಿ 
ವಿಶನಾಥ, ಸು ಮಂ ನ ಎಂದು ಖು ಜನ ಮಕ್ಕಳು. ಈ ಚರಿತೆಯ ನಾಯಕ 
2 


ವಿಶನಾಥ ಸೆಪುಂಬರ್‌ 1937 ರಲ್ಲಿ ಜನಿಸಿದರು. ಇವರ ಆರಂಭದ ಶಿಕ್ಷಣ 
ಬೆಲ್ಲದ ಬಾ ಬಾಗೇವಾಡಿಯಲ್ಲಿ ನಡೆಯಿತು. 

ಮನೆ ಮಂದಿ ಪ್ರೀತಿಯಿಂದ "ಇಸು' (ವಿಶ್ವನಾಥ ಹೆಸರಿನ ತದ್ಗವ ರೂಪ) 
ಎಂದೇ ಕರೆಯುತ್ತಿದ್ದರು. ಗೆಳೆಯರಿಗೂ ಇದೇ ಪ್ರಿಯವಾದ ಹೆಸರು. ಶಾಲೆಯಲ್ಲಿ 
ಅಭ್ಯಾಸಕ್ಕಿಂತಲೂ' ಆಟದಲ್ಲಿಯೇ ಒಂದು ಹೆಜೆ ಮುಂದು. ಕಿಕೆಟ್‌ ಎಂದರೆ 


ಎಲ್ಲಿಲ್ಲದ ದ ಪೀತಿ. ಇವರ ಬೆನ್ನಿಗೆ ಗೆಳೆಯರ ಗುಂಮ ಯಾವಾಗಲೂ ಸಿದ್ದವಾಗಿರುತ್ತಿ ತ್ರಿತ್ತು 
ಇವರ ಸಾರಥ್ಪದಲ್ಲಿ ಆಟ- "ಪಾಠಗಳ ಯಾತ್ರೆ ಮುಂದುವರಿಯುತ್ತಿತ್ತು. ತಾಯಿ- 
ತಂದೆಯರ ಕಣ್ಣರಿಕೆಯಲ್ಲಿ, ಅಣ್ಣನ ಸುಪರ್ದಿನಲ್ಲಿ ಶಾಲೆಯ ದಿನಚರಿ ತೆಮತಿರಲಿಲ್ಲ. 


[oy 


ಶಾಲೆಯಲ್ಲಿ ಕುಲಕರ್ಣಿ ಎಸ ನ್ನುವವರು ಇವರ ಮೆಚ್ಚಿನ ಗುರುಗಳಾಗಿದ್ದರು. ಇವರು 


ಇಂಗ್ಲೀಷ್‌ ಪಾಠಗಳನ್ನು ಸ್ವಾರಸ್ಯಕರವಾಗಿ ಕಲಿಸುತ್ತಿದ್ದರು. ಇವರ ಪಾಠಗಳೆಂದರೆ 
ವಿಶ್ವನಾಥರಿಗೆ ತುಂಬ ಆಸಕ್ತಿ, ತಪ್ಪಿಸುತ್ತಿರಲಿಲ್ಲ. ಸುಕುಗಳೂ ಇವರನ್ನು ತುಂಬ 
ಹಚ್ಚಿಕೊಂಡಿದ್ದರು. 


ಶಾಲೆಗೆ ರಜೆ ಇದ್ದಾಗ ಇವರ ಆಟದ ಸಂಭ್ರಮ ನೋಡುವಂತಿರುತ್ತಿತ್ತು 
ಭಾವಿಯಲ್ಲಿ ಈಜುವುದು, ಊರು ಸುತ್ತುವುದು, ಬಯಲಿನಲ್ಲಿ ಕ್ರಿಕೆಟ್‌, ಮಾವಿನ 
ತೋಪಿನಲ್ಲಿ ಮಂಗನಾಟ ಇತ್ಯಾದಿ ಆಟಗಳು ತಪ್ಪ ಪ್ರದೆ ನಡೆಯುತ್ತಿದ್ದವು. ಇವರ 
ಮೋಜಿನ "ಮಾತುಗಾರಿಕೆ ಗೆಳೆಯರಿಗೆಲ್ಲ ಅಪ್ಕಾ ,ಯಮಾನ. ಇವರ ಸಹವಾಸದಲ್ಲಿ 
ಹೊತ್ತು ಹೋದದ್ದೇ ಅವರಿಗೆ ತಿಳಿಯುತ್ತಿರಲಿಲ್ಲ. ಗೆಳೆಯರಿಗೆ ಉಣಿಸು, ತಿನಿಸು 
ಕೂಡ "ಈ ಸಣ್ಣ ಸಾಹುಕಾರರಿಂದಲೇ ಸರೆಬರಾಜು ಆಗುತಿತ್ತು. ಬಾಲ್ಯದ ದಿನಚರಿ 
ಉಮೇದಿನಿಂದ ಸಾಗುತ್ತಿರುವಾಗಲೇ ತಂದೆ ತೀರಿಕೊಂಡರು. ಅಣ್ಣಾ ಮುರಿಗೆಪ್ಪ 
ಮನೆಯ ಹೊಣೆ ಹೊತ್ತರು. ಅವರ ಶಾಲೆ ಅರ್ಧಕ್ಕೇ ನಿಂತಿತು . ತಮ್ಮನಾದರೂ 
ಹೆಚ್ಚು ಕಲಿಯಲೆಂದು ಅವರು ವಿಶೇಷ ಕಾಳಜಿ ವಹಿಸಿದರು. ಒಂದೆರಡು ವರುಷ 
ಆಥಣಿಯ ಬೀಗರ ಮನೆಯಲ್ಲಿದ್ದು ವಿಶ್ವನಾಥ ಕತ್ತಿಯವರ ಓದು ಮುಂದುವರಿಯಿತು. 
ಅಲ್ಲಿಂದ ಬೆಳಗಾವಿಗೆ ಪ್ರಯಾಣ. ಬೆಳಗಾವಿ ಇವರ ಆಸಕ್ತಿಗೆ ವಿಶಾಲವಾದ 
ಅಂಗಳವಾಗಿ ಪರಿಣಮಿಸಿತು. 


ಅಣ್ಣನ ಬಯಕೆ, ಇಂಗ್ಲೀಷ್‌ ಕಲಿಯಬೇಕೆಂಬ ಆಶೆಯು ವಿಶ್ವನಾಥರನ್ನು 
ಬೆಳಗಾವಿಗೆ ಕರೆದುಕೊಂಡು ಹೋಯಿತು. ಬೆಳಗಾವಿಯ ಸೇಂಟ್‌ಪಾಲ್‌ ಇಂಗ್ಲಿಷ್‌ 
ಶಾಲೆಯಲ್ಲಿ ಅವರ ಇಂಗ್ಲಿಷ್‌ ವಿದ್ಯಾರ್ಥಿ ಜೀವನ ಪ್ರಾರಂಭವಾಯಿತು. ಟಿಳಕವಾಡಿ 
ಯಲ್ಲಿ ಸೋದರತ್ತೆ ಪದ್ಧಾವತಿದೇವಿ ಅಂಗಡಿಯವರ ಮನೆ ಇತ್ತು ಸೋದರಮಾವ 
ಷಣ್ಮುಖಪ್ಪ ಅಂಗಡಿ ಆ ಕಾಲದಲ್ಲಿ ದೊಡ್ಡ ರಾಜಕೀಯ ಧುರೀಣರಾಗಿದ್ದರು. 
ಇವರ ಮನೆಯಲ್ಲಿದ್ದು ವಿಶ್ರನಾಥ ದಿನಾಲೂ ಸೈಕಲ್‌ ಸವಾರರಾಗಿ ಸ್ಫೂಲಿಗೆ 
ಹೋಗಿ ಬರುತ್ತಿದ್ದರು. 


ವಿಶ್ವನಾಥ ಕಪ್ತಿಯವರ ವ್ಯಕ್ತಿತ್ತ ರೂಪಿಸಿದ ಸ್ಥಳಗಳಲ್ಲಿ ಸೋದರತ್ತೆಯ 
ಮನೆಯೂ ಒಂದು. ಸೋದರತ್ತೆ ಪದ್ಧಾವತಿಯವರ ಪತಿ ರಾವಬಹಾದ್ದೂರ 
ಷಣ್ಮುಖಪ್ಪ ಅಂಗಡಿಯವರು ಆ ಕಾಲದ ದೊಡ್ಡ ರಾಜಕೀಯ ಧುರೀಣರಾಗಿದ್ದರು. 


32 ವಿಶ್ವನಾಥ ಕತ್ತಿ 


ಷಣ್ಮುಖಪ್ಪ ಅವರು 1920ರಲ್ಲಿಯೇ ರಾಜಕೀಯ ರಂಗ ಪ್ರವೇಶಿಸಿ, ಬ್ರಾಹ್ಮಣೇತರ 
ಸಮುದಾಯದ ನಾಯಕರಾಗಿದ್ದರು. ಮುಂಬಯಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. 
ಸಾರ್ವಜನಿಕ ಜೀವನದಲ್ಲಿ ಕೈ "ಬಾಯಿ ಪರಿಶುದ್ನವಾಗಿಟ್ಟುಕೊಂಡು ಡು ಜನರ ಏಳ್ಗೆಗಾಗಿ 
ಹಗಲಿರುಳು ಶ್ರಮಿಸು ುತಿದ್ದರು. "ಹಣುಖಪ್ಪನವರಿಗೆ ಅವರ ಹೆಂಡತಿ ಪದ್ಧಾವಕಿಯವರು 
ಬಹುದ ಶಕ್ತಿಯಾಗಿದ್ದರು. ಪಾಟೀಲ ಮುಟ್ಟಪ್ಪನವರು ಹೇಳುವಂತೆ 

ಪದ್ಗಾವತಿಯವರು ಶಾಲೆಯಲ್ಲಿ ಓದಿದುದು ಅತ್ಯಲ್ಲವಾಗಿದ್ದರೂ. ಅವರು ತಮ್ಮನ್ನು 
ಬಹುದೊಡ್ಡ ರೀತಿಯಿಂದ ಬೆಳೆಸಿಕೊಂಡಿದ್ದರು. ಪಾಥಮಿಕ ಶಾಲೆಯಲ್ಲಿ ಆರನೆಯ 
ವರ್ಗದವರೆಗೆ ಓದಿದುದೇನೂ ದೊಡ್ಡ ಓದಲ್ಲ ಕನ್ನಡದಲ್ಲಿ ಅವರು ಮಾಡುತ್ತಿದ್ದ 
ಭಾಷಣಗಳನ್ನು ಕೇಳಿದವರೆಲ್ಲರೂ ಭಾರಿ ಸೋಜಿಗವನ್ನು ವ್ಯಕ್ಷಪಡಿಸು ತಿದ್ದರು. ಎಂ.ಎ. 
ಪಿಎಚ್‌.ಡಿ. ಆಗಿ ವಿಶ್ವವಿದ್ಯಾ ಲಯದಲ್ಲಿ ಓದಿರುವ ಜಾವ ಮಹಿಳೆಯೂ ಅವರಂತೆ 
ಅಸ್ಸಲಿತವಾಗಿ ಮಾತನಾಡುತ್ತಿರಲಿಲ್ಲ... . ಮುಂಬಯಿ ವಿಧಾನಸಭೆಯ ಡೆಪ್ಯೂಟಿ 
ಸೀಕರ್‌ ಆಗಿದ್ದ ಷಣ್ಮುಖಪ್ಪ ಅಂಗಡಿಯವರು ಪದ್ಧಾವತಿಯವರೊಂದಿಗೆ ಶಿರಹ ಹಟ್ಟಿಗೆ 
ಹೋಗಿದ್ದಾಗ, ಅಲ್ಲಿಯ ಸಭೆಯಲ್ಲಿ “ನೋಡ್ರಿ, ನಾನು ಡೆಪ್ಯೂಟಿ ಸೀಕೆರ್‌, ನನ್ನ 
ಹೆಂಡತಿ ನಿಜವಾದ ಸೀಕರ್‌” ಎಂದು ವಿನೋದದಿಂದ ಹೇಳಿದ ಮಾತು ಎಲ್ಲರನ್ನೂ 
ನೆಗೆಗಡಲಲ್ಲಿ ತೇಲಿಸಿದ್ದಿತು.” ಪದ್ಮಾವತಿಯವರು ಸರ್ವಾರ್ಥದಲಿಯೂ 
ಅಂಗಡಿಯವರ ಮಾರ್ಗದರ್ಶಿಗಳೂ, ಸ್ನೇಹಿತರೂ, ಅವರ ತತ್ನಜ್ಞಾನಿಯೂ ಆಗಿದ್ದರು. 
ಇವರು ವಿಶ್ವನಾಥ ಕತ್ತಿಯವರ ಸೋದರತ್ತೆ ವಿಶ್ವನಾಥ ಕತಿಯವರ ರಾಜಕೀಯ 
ಜೀವನ ರೂಪಮುಗೆಃ ಇಳ್ಳುವುದಕ್ಕೆ ಇಂದ ಬೀಗರ ಸಘವಾಸವೂ ಮುಖ್ಯ 
ಪೇರಣೆಯಾಗಿದ್ದಿತೆಂದು ಮಾನ್ಯ ನೆದರಾದ ಶ್ರೀ ರಮೇಶ ಕತ್ತಿಯವರು ಬೆಳಗಾವಿ 
ಲಿಂಗರಾಜ ಮಹಾವಿದ್ಯಾಲಯದಲ್ಲಿ ದಿವಾಂಕ 27 ಆಗಸ್‌ ' 2009 ರಂದು ಜರುಗಿದ 
ಷಣ್ಮುಖಪ್ಪ ] ಅಂಗಡಿಯವರ “ವನ್ನ ಜೀವನ ಚರಿತ್ರೆ” ಆತ್ಮಚರಿತ್ರೆಯ ಕನ್ನಡ ಮತ್ತು 
ಇಂಗ್ಲೀಷ ಆವೃತ್ತಿಗಳ ಬಿಡುಗಡ ಸಮಾರಂಭದಲ್ಲಿ ಹೇಳಿದ್ದುಂಟು. ಬೆಲ್ಲದ 
ಬಾಗೇವಾಡಿಯ ಕತ್ತಿ ಮನೆತನಕ್ಕೂ, ಸುಣಧೋಳಿಯ ಅಂಗಡಿ ಮನೆತನಕ್ಕೂ 
ತಲೆತಲಾಂತರದ ನೆಂಟಸನ. ಕತ್ತಿಯವರು ಶ್ರಮಜೀವಿಗಳು, ಅಂಗಡಿಯವರು 
ಬುದ್ದಿಜೀವಿಗಳು. ಅಂಗಡಿಯವರ ಸಲಹೆ-ಸೂಚನೆಗಳನ್ನು ಶದ್ದೆಯಿಂದ ಪರಿಪಾಲಿಸಿ 
ಕತ್ತಿಯವರು ಸಾರ್ವಜನಿಕ ಜೀವನದಲ್ಲಿ ಯಶಸ್ವಿಯಾದ ಬಗೆಯನ್ನು ಮಾನ್ಯ 
ಸಂಸದರಾದ ಶ್ರೀ ರಮೇಶ ಕತ್ತಿಯವರು ಕಥೆ ಮಾಡಿ ಸ್ಪಾರಸ್ಕಕರವಾಗಿ ವಿವರಿಸುತ್ತಾರೆ. 
ವಿಶ್ವನಾಥ ಕತ್ತಿಯವರು ಸೋದರತ್ತೆಯ ಮನೆಯಲ್ಲಿದ್ದು ಓದಿದ ಮತ್ತು ಆ ಮನೆಯಿರಿದ 

ಪಡೆದುಕೊಂಡ ಸ ಸಂಸ್ಕಾರವು ಅವರ ಭಾವಿ $ ಜೀವನದಲ್ಲಿ ಅಮೂಲ್ಯ ಬಂಡವಾಳವಾಗಿ 
ಬಳಕೆಯಾಯಿತೆಂಬುದು ಮರೆಯಲಾಗದು. 


} 
[| 


AR 
[$) 

pL 

g 
3 
ಟ್ಟ 
b 
[Pe 
[) 


ಬೆಲ್ಲದ ಬಾಗೇವಾಡಿ ದಿನಚರಿ ಕೂಡ ಚಟುವಟಿಕೆಶೀಲವಾಗಿತ್ತು. 
ಚೇತೋಹಾರಿಯಾಗಿತ್ತು. ಇವರ ಸ್ನೇಹ, ಔದಾರ್ಯ, ಹಾಸ್ಯ ಸ್ಥಭಾವಕ್ಕೆ ಗೆಳೆಯರು 
ಬಲು ಬೇಗನೆ ಮುಗಿಬೀಳುತ್ತಿದ್ದರು. ಇಂಗ್ಲೀಷ ಶಾಲೆಯಲ್ಲಿಯೂ ಗೆಳೆಯರ ಬಳಗ 
ಕಟ್ಟಿಕೊಂಡು “ಟೀಂ ಲೀಡರ್‌' ಆದರು. ಈ "ಲೀಡರ್‌'- ನಾಯಕನ ಗುಣ 
ಅವರಲ್ಲಿ ಸಹಜವಾಗಿಯೇ ಇತ್ತು "ಮುದ್ದಾಂ ಆಗಿ ತುಸು ತಡವಾಗಿಯೇ ಕ್ಲಾಸರೂಂ 
ಪ್ರವೇಶ, ಆಗ ವಿದ್ಯಾರ್ಥಿಗಳೆಲ್ಲ ನೋಡುವುದು, ಶಿಕ್ಷಕರು ಕಾರಣ ಕೇಳುವುದು. 
ಅದಕ್ಕೆ ಇವರು ವಾಕ್‌ಚಾತುರ್ಯದಿಂದ ಉತ್ತರಿಸುವುದು, ಹೀಗೆ ಕ್ರಾಪಿನಲ್ಲಿ ಚತುರ 
ಮಾತಿನಿಂದ ನಕ್ಕುನಗಿಸುವ, ಎದ್ದು ಕಾಣುವ ವಿದ್ಯಾರ್ಥಿಯಾಗಿದ್ದರು ವಿಶ್ವನಾಥ 


ಸಾಹುಕಾರರು” ಎಂದು ಅವರ ಸಹಪಾಠಿಗಳು ನೆನೆಪಿಸುತ್ತಾರೆ. 


ಸ್ಫೂಲಿನಿಂದ ಮರಳಿದ ಮೇಲೆ ಸಂಜೆ ದಿನಾಲೂ ಕ್ರಿಕೆಟ್‌ ಆಡುತ್ತಿದ್ದರು. 
ಅದಕ್ಕಾಗಿ ಬ್ಯಾಟ್‌. ಬಾಲ್‌, ಇತರ ಸಾಮಗ್ಗಿಯೆಲ್ಲ ಸ್ವಂತ ಖರ್ಚಿನಲ್ಲಿಯೇ 
ಖರೀದಿಸುತಿದ್ದರು. ಎರಡು-ಮೂರು ಜೊತೆ ಆಟದ ಸಾಮಗ್ರಿ ಇದ್ದವು. ಆಡಲು 
ಗೆಳೆಯರ ಗುಂಮ ಕಚ್ರಿದ್ದರು. ಟಳಕವಾಡಿಯ ವ್ಯಾಕ್ಸ್‌ ಡಿಪೋದ ಪಕ್ಕದ ಬಯಲು 
ಇವರಿಗೆ ಕೀಡಾಂಗಣವಾಗಿತ್ತು ಆಟದ ನಂತರ ಗೆಳೆಯರಿಗೆ ಚಹಾ ಕುಡಿಸುತ್ತಿದ್ದರು. 
ಗೆಳೆಯರು ಬಡವರಿದ್ದರೆ, ಅವರ ಬಗೆಗೆ ವಿಶೇಷ ಕಾಳಜಿ. ಅಷರಿಗೆ ಅಗತ್ಯವಿದ್ದಾಗ 
ಒಂದಿಷ್ಟು ಹಣಕಾಸಿನ ನೆರವೂ ಮಾಡುತ್ತಿದ್ದರು. ಸೇಂಟ್‌ಪಾಲ್‌ ಸ್ಕೂಲಿನಲ್ಲಿ 
ವಿದ್ಯಾರ್ಥಿಗಳ ಪಠತಿನಿಧಿಯಾಗಿಯೂ ಆಯ್ಕೆಯಾಗಿದ್ದರು. ಪಠ್ಯೇತರ ಚೆಟುವಟಿಕೆಗಳಲ್ಲಿ 
ಮುಂದಿದ್ದಂತೆ ಪಠ್ಯದಲ್ಲಿಯೂ ಮುಂದಿದ್ದರು. ಇಂಗ್ಲೀಷ್‌ ವಿಷಯದಲ್ಲಿ ಹೆಚ್ಚು 
ಅಂಕಗಳಿಸುತ್ತಿದ್ದರು. ಸ್ಫೂಲಿನಲ್ಲಿದ್ದಾಗಲೇ ಕಥೆ. ಕಾದಂಬರಿ ಓದುವ ಹವ್ಮಾಸ 
ಬೆಳೆಯಿತು. ಬೆಳಗಾವಿಯ ವಿದ್ಯಾರ್ಥಿ ದಿನಚರಿಯು ವಿಶ್ವನಾಥರ ವ್ಯಕ್ತಿತ್ವಕ್ಕೆ ವಿಶೇಷ 
ಮೆರಗು ತಂದಿತು. ಈ ಚೆಳವಣಿಗೆ ತಿಳಿದು ಆಣ್ಣ-ಅಕ್ಕಂದಿರರಿಗೂ ಖುಷಿಯಾಯಿತು. 
"ವಿಶ್ವಾ, ಹೆಚ್ಚಿಗೆ ಓದಲಿ, ನಮ್ಮ ಮನೆಯ ಕೀರ್ತಿ ಬೆಳಗಿಸಲಿ' ಎಂದು ಎಲ್ಲರೂ 
ಹಾರೈಸುತಿದ್ದರು. ಈ ಭರದಲ್ಲಿ ವಿಶ್ವನಾಥರ ಅಭ್ಯಾಸ ಮುಂದುವರೆದಿತ್ತು. ಅಷ್ಟರಲ್ಲಿ 
ಅದೃಷ್ಟ ಕೈಕೊಟ್ಟಿತು. ಮನೆಗೆ ಆಧಾರಸ್ತಂಭವಾಗಿದ್ದ ಅಣ್ಣ ಮುರಿಗೆಪ್ಪ 1957 ಅಕ್ಟೋಬರ್‌ 
13 ರಂದು ಹೃದಯಾಘಾತದಿಂದ ನಿಧನರಾದರು. ಈ ಘಟನೆಯಿಂದ ವಿಶ್ವನಾಥರ 
ಮೇಲೆ ಆಕಾಶವೇ ಕಳಚಿ ಮೇಲೆ ಬಿದ್ದಂತಾಯಿತು. ಕಲಿಯಬೇಕೆಂಬ ಅದಮ್ಯ 
ಉತಾಹಕ್ಕೆ ತಣ್ಣೀರು ಎರಚಿದಂತಾಯಿತು. ಅಣ್ಣನನ್ನು ಕಳದುಕೊಂಡು ಊರಿಗೆ 
ಮರುಳುವ ಪರಿಸ್ಥಿ ತಿ ನಿರ್ಮಾಣವಾಯಿತು. ಅಣ್ಣನು ಹೊತ್ತಿದ್ದ ಮನೆತನದ 


" ಹೊಣೆಗಾರಿಕೆ, ಸಹಕಾರ ಸಂಸ್ಥೆಗಳ ಹೊಣೆಗಾರಿಕೆ ನಿಭಾಯಿಸಲು ಬೆಲ್ಲದ 
ಬಾಗೇವಾಡಿಯ ಹಾದಿ ಹಿಡಿಯಬೇಕಾಯಿತು. ಆಗ ವಿಶ್ವನಾಥ ಸಾಹುಕಾರರ 
ವಯಸ್ಸು ಕೇವಲ ಇ ಸಃ ಪು್ರತೊಂದು. 
ಬೆಲ್ಲದ ಬಾಗೇವಾಡಿಯಲ್ಲಿ "ಅರ್ಬನ್‌ ಕೋ-ಆಪ್‌ ಬ್ಯಾಂಕ್‌' ಅಸ್ತಿತ್ತಕ್ಕೆ 
ಬರಲು ವಿಶ್ವನಾಥ ಸಾಹುಕಾರರ ಅಣ್ಣ ಮುರಿಗೆಪುನವರು ತುಂಬಾ ಶ್ರಮಪಟ್ಟದರು. 
ಅದು ಬ್ಯಾಂಕ್‌ ಆಗುವ ಮೊದಲು ಠರ್ಬನ್‌ ಕೋ ಆಪ್‌ ಸೊಸಾಯಿಟಿ" ಆಗಿತ್ತು 
ಈ ಸಂಸ್ಥೆ "ಪ್ರಾರಂಭಿಸಬೇಕು ಎಂಬುದರ ಬಗೆಗಿನ ಮೊದಲ ಸಭೆಯು ವ ಮುರಿಗೆಪನವರ 
ಮನೆಯಲ್ಲಿಯೇ ಇರುಗಿತ್ತು. ಮುರಿಗೆಪನವರ ಮಾವಂದಿರಾದ ರಾವಬಹೆದ್ದೂರ 
ಷಣ್ಮುಖಪ್ಪ ಅಂಗಡಿಯವರ ನೇತೃತ್ವದಲ್ಲಿ ಸಹಕಾರ ಸಂಗದ ರೂಪರೇಷೆಗಳು 
ಸಿದ್ದವಾಗಿದ್ದವು. ಅಂಗಡಿಯವರು ಮುಂಬಯಿ ಸರಕಾರದಲ್ಲಿ ಡೆಪ್ಯೂಟಿ ೬ ಸೀಕರ 
ಆಗಿದ್ದರು. ರಾಜಕೀಯ ರಂಗದಲ್ಲಿ ಅವರದು ವರ್ಚಸ್ಸಿನ ವ್ಯಕ್ತಿತ್ವ ಯ 
ಸಂತರದ ಕರ್ನಾಟಕ ಸರಕಾರದಲ್ಲಿಯೂ ಕೆಲ ಕಾಲ ಸೀಕರ್‌ ಹುದ್ದೆಯಲ್ಲಿದ್ದರು. 
ಇವರು ಆಗಾಗ ಬೆಲ್ಲದಬಾಗೇವಾಡಿಯ ಬೀಗರ ಮನೆಗೆ ಹೋಗುತಿದ್ದರು. ಗಾಮ 
ಸಾ ಕುರಿತು ಸ ಸ್ಥಾವಲಂಬನೆ, ಸ ಹಕಾರ, ಅಭಿವ್ನ ೈದ್ಧಿ ಕುರಿತು ಯೋಜನೆಗಳನ್ನು 
ಿತಿದ್ದರು. ಹೀಗೆ ಅಂಗಡಿಯವರು ಅಂದು ಬಿ ತಿದ್ದ ಸಹಕಾರ ಬೀಜವು "ಅರ್ಬನ್‌ 
ಕೋ- ಆಪ್‌ ಸೊಸಾಯಿಟೆ' ಆಗಿ ಹುಟ್ಟಿಕೊಂಡಿತು. ಸರಕಾರದ ನಿಯಮದ ಪಕಾರ 
16 ಸಾವಿರ ಶೇರು ಬಂಡವಾಳದ ಮೇಲೆ ಸೊಸಾಯಿಟಿ 1944ರಲ್ಲಿ ಕಾರ್ಯ 
ಪ್ರಾರಂಭಿಸಿತು. 20 ಸಾವಿರ ಶೇರು ಬಂಡವಾಳ ಕೂಡಿಸಿದರೆ ಸೊಸಾಯಿಟಿಯು 
ಬ್ಯಾಂಕ್‌ ಆಗಿ ಪರಿವರ್ತನೆಯಾಗುತ್ತಿತ್ತು ಷಣ್ಮುಖಪ್ಪನವರು ಮುರಿಗೆಪುನವರ ಮೂಲಕ 
ನಾಲ್ಕು ಸಾವಿರ ರೂಪಾಯಿ ಕೊಡಿಸಿದರು. "ಅರ್ಬನ್‌ ಕೋ-ಆಪ್‌ ಸೊಸಾಯಿಟಿ'ಯು 
"ಅರ್ಬನ್‌ ಕೋ-ಆಪ್‌ ಬ್ಯಾಂಕ್‌" ಆಗಿ ಪರಿವರ್ತನೆಯಾಯಿತು. ಈ ಸಂಸ್ಥೆಯ 
ವಣಿಗೆಯಲ್ಲಿ ಷಣ್ಮುಖಪ್ಪ ಸನವರ ಪ್ರಯತ್ನ ಬಹಳವಿತ್ತು. ಕಾರಣ ಸದಸ್ವರು 
ಮ ಸಂಸ್ಥಾಪಕ ಪೋಷಕ ಸ ಸ್ಥಾನ ಸ ಗೌರವಿ ಸಿದರು. ಮುರಿ ಗೆಪ್ತನವರನ್ನು 
ಸಂಸ್ಥಾಪಕ ಅಧ್ಯಕ್ಷರನಾ ಗಿ ಆರಿಸಿದರು. ಮುರಿಗೆಪ್ನನವರ ಸೇವಾ ಅವಧಿಯಲ್ಲಿ 
ಮ 1957) ಬ್ಯಾಂಕ್‌ ನಿರೀಕ್ಷೆಗೆ ಮೀರಿ ಬೆಳೆಯಿತು. ಬೆಲ್ಲದ ಬಾಗೇವಾಡಿಯ 
ಜನರ ಬದುಕಿಗೆ ವರದಾನವಾಗಿ ಪರಿಣಮಿಸಿತು. ಮುರಿ ರಿಗೆಪುನವರು ತೀರಿಕೊಳ್ಳಲು 
ಆ ಸ್ಥಾನ ಯಾರು ತುಂಬುವರೆಂಬ ಜಿಜ್ಞಾಸೆ ಆಡಳಿತ ಮಂ ಡಳಿಯಲ್ಲಿ ಸುರುವಾಗಿತ್ತು: 
1957-58 ರಲ್ಲಿ ಜರುಗಿದ ಬ್ಯಾಂಕಿನ ಸರ್ಪಸಾ ಧಾರಣ ಸಭೆಯಲ್ಲಿ ಆ ಸ್ಥಾನವನ್ನು 
ತುಂಬುವ ಸಮರ್ಥ ವ್ಯಕ್ತಿ ಎಂದರೆ, ವಿಶ್ವನಾಥ ಕತ್ತಿ ಎ೦ದು ಸರ್ವಾನುಮತದ 


ಸಂಸದೀಯ ಪಟು 35 


ನಿರ್ಣಯ ಪ್ರಕಟವಾಯಿತು. ಆಗ ವಿಶ್ವನಾಥ ಸಾಹುಕಾರರಿಗೆ 21ರ ಪ್ರಾಯ. 
ಅದೇ ತಾನೆ ಮನೆತನದ ವ್ಯವಹಾರ ನೋಡಿಕೊಳ್ಳಲು ಅವರು ತುಂಬ ಪ್ರಯತ್ನ 

ಪೆಡುತ್ತಿದ್ದರು. ಅಜ್ಜಿ, ಅವ್ವ ಮತ್ತು ು ಹಿತೈಷಿಗಳ ನೆರವಿನಿಂದ, ಸ್ವಂತ ಬುದ್ಧಿಶಕ್ತಿಯಿಂದ 
ವಯಸಿಗೆ eo) ಮೀರಿದ ಭ ನಾರ ಹೊರಲು ಕಸರತ್ತು ನಡೆ ಸಿದ್ದರು. ಇಂಥ ಹೊತ್ತಿನಲ್ಲಿಯೇ 

ಅನಿರೀಕ್ಷಿಫ ವಾಗಿ ರ ಅರ್ಬನ್‌ ಫೋ ಆನ್‌ ಬ್ಯಾಂಕಿನ ಅಧಕ್ಷಸ್ಲಾನವು 
ಅವರನ್ನು ಸ್ಪಲ್ಪ ದಿಗಿಲುಗೊಳಿಸಿತು. ಆದರೆ ತಪಿ ಬಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಊರ 
ಹಿರಿಯರ ಆಶೀರ್ಪಾದವೆಂದು ಅದನ್ನೂ ) ಶ್ರದ್ದೆಯಿಂದ ವಿತಿಕೊಂಡರು. ಈ ಗುರುತರ 
ಜವಾಬ್ದಾರಿಯಿಂದ ವಿಠಶ್ಲ್ಷನಾಥಸಾಹುಕಾರರ ಸಹಕಾಠ ಸೇವೆಯು ಅಧಿಕೃತವಾಗಿ 
ಪಾರಂಭವಾಯಿತು 


# kk 


ತರುಣನ ಹೆಗಲೇರಿದ ಹೊಣೆಗಾರಿಕೆ 


ಒಂದಾದ ಮೇಲೊಂದು ಹೊಣೆಗಾರಿಕೆಯ ಸರಮಾಲೆ ವಿಶ್ವನಾಥ 
ಸಾಹುಕಾರರ ಕೊರಳನ್ನು ಅಲಂಕರಿಸತೊಡಗಿದವು. ಅವು ಕೊರಳಿಗೆ ಭಾರವೋ 
ಹಗುರವೋ ಯೋಚಿಸಲು ಅವರಿಗೆ ಪುರಸೊತ್ತಿರಲಿಲ್ಲ. ಬಿಸಿರಕ್ಷದ ತರುಣನಿಗೆ 
ಪ್ರತಿಷ್ಠಿತ ಮನೆತನದ ಹಿನ್ನೆಲೆಯಿತ್ತು ಊರ ಹಿರಿಯರ ಪ್ರೋತ್ಸಾಹ ಬೆನ್ನಿಗಿತ್ತು. 
ಓದಿನ ಸಂಸ್ವಾರ ಒಳಮನಸನ್ನು ಬೆಳಗಿಸಿತ್ತು. ಹೊಸ ಹೊಸ ಕನಸುಗಳು ಕಣ್ಮುಂದೆ 
ಕುಣಿಯುತ್ತಿದ್ದವು. ಕನಸುಗಳನ್ನು ನನಸು ಮಾಡುವ ಛಲವೂ ಇತ್ತು. ಸ್ನೇಹದ 
ಶಿಸ್ತು ಇತ್ತು. ಸೇವೆಯ ಹಂಬಲವಿತ್ತು ಸಾಮಾಜಿಕ ರಂಗದಲ್ಲಿ ಈಸಿ ಪಾರಾಗಲು 
ಚೆಣಾಗುವ ಎಲ್ಲ ಗುಣಗಳು ವಿಶ್ವನಾಥರ ವ್ಯಕಿತ್ಸದಲ್ಲಿದ್ದವು. ಹಿರಿಯರಾದ ಶ್ರೀಪಾಲ 
ಮುನ್ನೋಳಿ ಬೆಂಬಲಕ್ಕೆ ನಿಂತರು. ಬಸ ಸವರಜ ಕತ್ತಿ (ಸೆಕ್ರೆಬರಿ), a 
ಮುನ್ಸೋಳಿ, ಶಿವಮತ್ತಪ ಬೆಲ್ಲದ, ಸುರೇಂದ್ರ ಖೇಮಲಾಖುರೆ ಇವರೆಲ್ಲ ಇವರೊಂದಿಗೆ 
ಟೊಂಕಕಟ್ಟಿಕೊಂಡು ನಿಂತುಕೊಂಡರು. ಒಗ್ಗೂಡಿದವರಿಗೆ ಗುಡ್ಡವೂ ಕಡ್ಡಿಯಲ್ಲವೆ? 
ಅಂತೂ ವಿಶ್ವನಾಥ ಕತ್ತಿ ಸಾಹುಕಾರರ ಅಧ್ಯಕ್ಷತೆಯಲ್ಲಿ ಬೆಲ್ಲದ ಬಾಗೇವಾಡಿಯ 
ಅರ್ಬನ್‌ ಕೋ-ಆಪ್‌ ಬ್ಯಾಂಕಿನ ರಥವು ಕಾಲಚಕ್ರದ ಮೇಲೆ ಸುಸೂತ್ತವಾಗಿ 
ಉರುಳತೊಡಗಿತು. 


ಇದೇ ಕಾಲಘಟ್ಟದಲ್ಲಿ ಮದುವೆಯ ಸಿದ್ದತೆಯೂ ನಡೆಯಿತು. ಯೋಗ್ಯ 
ಕನ್ನೆಯ ಹುಡುಕಾಟದಲ್ಲಿದ್ದಾಗ ಖಡಕಲಾಟದ ನರಸಗೌಡ ರಾಮಗೌಡ ಪಾಟೀಲರ 
ಹಿರಿಯ ಮಗಳು ರಾಜೇಶ್ವರಿ ಜೊತೆಗೆ ವಿವಾಹ ನಿಶ್ಚಯವಾಯಿತು. ಕತ್ತಿ ಅವರ 
ಹಾಗೆಯೇ ಖಡಕಲಾಟದ ಗೌಡರದೂ ಶ್ರೀಮಂತ ಮನೆಶನ. ದೊಡ್ಡ ಅವಿಭಕ್ತ 
ಕುಟುಂಬ ಅವರದು. ಕತ್ತಿ ಮನೆತನದ ಘನತೆ ಗೌರವಕ್ಕೆ ತಕ್ಕಂತೆ ಅವರು ಮುಂದಾಗಿ 
ನಿಂತು ಮದುಷೆಯ ಏರ್ಪಾಟು ಮಾಡಿದರು. ಹಾದಿ ಬೀದಿಗೆ ತಳಿರು ತೋರಣ 
ಕಟ್ಟಿದರು. ಊರಿಗೇ ಊಟದ ಬಿನ್ನಹವಿತ್ತರು. ಹೋಳಿಗೆ, ಮಾವಿನ ಸೀಕರಣೆಯ 
ಸುಗ್ರಾಸ ಭೋಜನ ಬಡಿಸಿದರು. ಜನರು ಮರೆಯಲಾಗದಂತೆ ಭರ್ಜರಿ ಮದುವೆ 
ಮಾಡಿದರು. ವಿಶ್ವನಾಥ ಕತ್ತಿ ಸಾಹುಕಾರರು ರಾಜೇಶ್ವರಿಯವರ ಕೈ ಹಿಡಿದು 
ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಅಪ್ಪ, ಅಣ್ಣ ಇದ್ದ: ರೆ ಈ ಮದುವೆಯ ಸಂತೋಷ 
ಇನ್ನೂ ಇಮ್ನಡಿಸಬಹುದಿತ್ತೆಂಬ ಕೊರಗು ಮಾತ್ರ ಅವರನ್ನು ಕಾಡುತ್ತಿತ್ತು ಆದರೇನು 


ಸಂಸದೀಯ ಪಟು 37 


| 
| 
| 


ಪರಿಸಿತಿಗೆ ಹೊಂದಡಿಕೊಳೆಲೇಬೇಕೆಂಬ ಪಾಠ ಅವರನ್ನು ಗಟ್ಟಿಗೊ 
pe 


ಹಿರಿಯರು ಕೊಟ್ಟ ಸಹಕಾರ, ತುಂಬಿದ ಧ್ಯರ್ಯದಿಂದ ನ 
[of 
pe pee pe R pe 
ಹೊತ್ತರು. ನಗನಗು ಭಕ್ತ ಕುಟುಂಬದಲ್ಲಿ 
ಮ ಕ ಲ 


ತಾ ಬಾಳುವ ಕಲೆ ರೂಢಿಸಿಕೊಂಡರು. ಅವಿ 
ಟ್ಟಿ ಅತ್ಯಂತ ಮುದ್ದಿನಿಂದ ಬೆಳೆದಿದ್ದ ರಾಜೇಶ್ರಶಿಯವರನು 
Wr ಕೊರ ರತೆಯಾಗದಂತ ನೋಡಿಕೊಳ್ಳುವ ದಾಗಿ ಭರವಸೆ ಕೊಟರು. ಅದೆ 


[0% 

ಪಶ್ತಿಯನ್ನು ಯಾವಾಗಲು "ಬಾಯೀ pr ಎಂದೇ ಪ್ರೀತಿಯಿಂದ 
ಕರೆಯುತ್ತಿದ್ದರು. ಅವರದು ಅನ್ಯೋನ್ಯ ದಾಂಪತ್ಯ. ಗಂಡು ಹೆಚ್ಚು ಹೆಣ್ಣು ಕಡಿಮೆ 
ಎಂಬ ಭಾವನೆ ಅವರ ಬಳಿಯಲ್ಲಿ ದ ಲಿಲ್ಲ. ಹಾಗಾಗಿ ಮನೆ ತುಂಬಿದ 
ಮಡದಿಯನ್ನು ಮನದುಂಬಿ ಪ್ರೀತಿಸಿದರು, ಹೃದಯ ತುಂಬಿ ಗೌರವಿಸಿದರು. 


ಮಕ್ಕಳ ವಿಷಯದಲ್ಲಿಯೂ ಅಷ್ಟೇ. ಮಕ್ಕಳೊಂದಿಗೆ ಮಕ್ಕಳಾಗಿ ಆಡುತ್ತಿದ್ದೆರು. 
ಬೆಳೆದ ಮಕ್ಕಳನ್ನು ಗೆಳೆಯರಂತೆ ನೋಡಿಕೊಂಡರು 


kkk kk 


6 
ಕುಟುಂಬ ಜೀವನ 


"ಸ್ನೇಹ' ಸಂಪದ 


ಸಮಾಜದಲ್ಲಿ ಕೆಲವರು ಲೋಕಜೀವನದ ಬೆನ್ನು ಹತ್ತಿ ಮನೆಯನ್ನು 
ಮರೆಯುತ್ತಾರೆ. ಮತ್ತೆ ಕೆಲವರು ಲೋಕಜೀವನಕ್ಕೆ ಬೆನ್ನು ಮಾಡಿ ಮನೆ ಮಾರು 
ಉದ್ದರಿಸಲು ಹೆಣಗಾಡುತ್ತಾರೆ. ಎರಡನ್ನೂ ತೂಗಿಸಿಕೊಂಡು ಹೋಗುವವರು ವಿರಳ. 
ವಿಶ್ವನಾಥ ಕತ್ತಿಯವರು ವಿರಳರ ಸಾಲಿನಲ್ಲಿ ನಿಲ್ಲುವವರು. ಅವರು ಮನೆಗೆದ್ದು 
ಮಾರು ಗೆದ್ದವರು. ಬದುಕಿನ ಬಗೆಗೆ ಅನನ್ಯವಾದ ಪೀತಿ. ಬಡವರಿರಲಿ ಶ್ರೀಮಂತರಿರಲಿ 
ತನ್ನಂತೆಯೇ ಪರರನ್ನು ಬಗೆಯುವ ದೊಡ್ಡ ಗುಣ. ಮಕ್ಕಳಿಂದ ಮುಪ್ಪಿನವರೆಗಿನ 
ಎಲ್ಲರ ಜೊತೆಗೆ ಬೆರೆತು ಒಂದಾಗುವ ಪಾದರಸ ವ್ಯಕ್ತಿತ್ವ ಸ್ಪಷ್ಟ ಮಾತು, ಹಾಸ್ಕಪವೃತ್ತಿ, 
ಕ್ರೀಡಾ ಮನೋಭಾವ, ಸ್ನೇಹ ಸೇವೆಗಾಗಿ ಸದಾ ಸಿಸ್ನಿ- ವಿಶ್ವನಾಥ ಕತ್ತಿ ಸಾಹುಕಾರರ 
ಬಗೆಗೆ ಹೀಗೆಯೇ ಇನ್ನಷ್ಟು ಹೇಳುತ್ತ ಹೋಗಬಹುದು. ಅವರ ಸುತ್ತ ಹೆರವಿಕೊಂಡಿದ್ದ 
ಜೀವನ ವಿಶಾಲವಾಗಿತ್ತು. ಸಹಕಾರ ಸಂಘ ಸಂಸ್ಥೆಗಳು, ಗ್ರಾಮ ಸುಧಾರಣೆ, ಸಕ್ಕರೆ 
ಕಾರಖಾನೆ, ವಿಧಾನ ಪರಿಷತ್ತು-ಬೆಲ್ಲದಬಾಗೇವಾಡಿಯಿಂದ ಬೆಂಗಳೂರಿನವರೆಗೆ 
ಸ್ನೇಹದ ಬಳ್ಳಿ ಹರಡಿಕೊಂಡಿತ್ತು. ಕತ್ತಿ ಸಾಹುಕಾರರು ಜೀವನದಲ್ಲಿ ಯಾವುದನ್ನೂ 
ಹಗುರೆಂದು ಪರಿಗಣಿಸಲಿಲ್ಲ. ಹಾಗೆಯೇ ಭಾರವೆಂದೂ ಚಡಪಡಿಸಲಿಲ್ಲ. ಅವರದು 
ಸಮರಸದ ದೃಷ್ಟಿಕೋನವಾಗಿತ್ತು ಕಣ್ಣಿದುರಿನ ಬದುಕು ಅವರಿಗೆ ಅನರ್ಫ್ಯರತ್ನವಾಗಿತ್ತು 
ರಾಷ್ಟ್ರಕವಿ ಜಿ.ಎಸ್‌.ಶಿವರುದಪುನವರು ಬರೆದ ಕವನದ ಸಾಲುಗಳಂತೆ- 


ಎಲ್ಲೋ ಹುಡುಕಿದೆ ಇಲ್ಲದ ದೇವರ 
ಕಲ್ಲು ಮಣ್ಣುಗಳ ಗುಡಿಯೊಳಗೆ 
ಇಲ್ಲೇ ಇರುವ ಪ್ರೀತಿ-ಸ್ನೇಪಗಳ 
ಗುರುತಿಸಿದೆನು ನಮ್ಮೊಳಗೆ 


ವಿಶ್ವನಾಥ ಕತ್ತಿಯವರದು ಪೀತಿ-ಸ್ನೇಹಗಳ ಜಗತ್ತು ಸಾಹುಕಾರರಿಗೆ 
ಮನೆತನದಿಂದ ಬಂದ ಶ್ರೀಮಂತಿಕೆ ಇತ್ತು ಜನಬಲವಿತ್ತು ಅಧಿಕಾರವಿತ್ತು ಗತ್ತಿನಿಂದ 
ಬದುಕಲು ಬೇಕಾದ ಸಕಲ ಸವಲತ್ತುಗಳು ಇದ್ದವು. ಆದರೆ ಅವರೆಂದೂ ಅವನ್ನು 
ದುರುಪಯೋಗಪಡಿಸಿಕೊಳ್ಳಲಿಲ್ಲ. ನೆಲದ ಬದುಕನ್ನು ಮರೆಯಲಿಲ್ಲ. ಸುತ್ತೆಲಿನ 
ಪರಿಸರವನ್ನು ತೊರೆಯಲಿಲ್ಲ. ಇತರರಿಗಿಂತ ತಾನು ಬೇರೆ ಎಂದು ತೋರಿಸಿಕೊಡಲಿಲ್ಲ. 


ಸಂಸದೀಯ ಹಟು 39 


ಸೌಜನ್ಯದ ಅಂಕುಶದಿಂದ ಅಹಂಕಾರದ ಮದಗಜವನ್ನು ಪಳಗಿಸಿದ್ದರು. ಹಣದ 
ದರ್ಪಕ್ಕಿಂತ ಗುಣದ ದರ್ಪವೇ ಶ್ರೇಷ್ಠವೆಂದಿದ್ದರು. ಅವರು ಶ್ರೀಮಂತರಿಗಿಂತ 
ಬಡವರನ್ನೇ ನಂಬಿದರು. "ಶ್ರೀಮಂತರು ಅಲ್ಪಸಂಖ್ಯಾತರು ನಾನು ಅವರ ಸದಸ್ಯ 
ಅಲ್ಲ, ಬಹುಸಂಖ್ದಾತರಿರುವ ಬಡವರ ಸದಸ್ಯ ಸ್ಟ ಕು ಅಭಿಮಾನದಿಂದ 
ಹೇಳುತ್ತಿದ್ದರು. ಅಂತೆಯೇ ಅವರು ವಿಧಾನ ಪರಿಷತ್ತಿನ ಸದಸ್ಯರಾದ ಮೇಲೆಯೂ 
ಹಣಮಂತ ದೇವರ ಕಟ್ಟೆಯ ಮೇಲೆ, ಬ್ಯಾಂಕಿನ ಮುಂದಿನ ಅಂಗಳದಲ್ಲಿ ಕುಳಿತು 
ಎಲ್ಲರೊಂದಿಗೆ ಸೇರಿ ಹರಟಿ ಹೊಡೆದರು. ಮಕ್ಕಳೊಂದಿಗೆ ಆಟ ಆಡಿದರು. ತಮ್ಮ 
ಊರು, ಊರಿನ ಜನರ ಬಗೆಗೆ ಸುಂದರ ಕನಸುಗಳನ್ನು ಕಂಡರು. 


ಧರ್ಮಪತ್ನಿ ರಾಜೇಶ್ವರಿಯವರು ವಿಶ್ವನಾಥ ಕತ್ತಿಯವರ ಬದುಕಿನ 
ಉಸಿರಾಗಿದ್ದರು. ಪತಿಯ ಧ್ಯೇಯ ಧೋರಣೆ, ಜೇವನಶೈಲಿ, ಪರೋಪಕಾರ 
ಚಟುವಟಿಕೆಗಳಿಗೆ ರಾಜೇಶ್ವರಿಯವರು ಎಂದೂ ಅಡ್ಡಬರಲಿಲ್ಲ. ಅವರನ್ನು 
ವಿಚಲಿತಗೊಳಿಸಲಿಲ್ಲ. ಕತ್ತಿಯವರ ಮನೆತನ ದೊಡ್ಡದು. ಮನೆ-ಮಂದಿ, ಬಂಧು 
ಬಳಗದವರಿಂದ ಮನೆ ಯಾವಗಲೂ ತುಂಬಿರುತ್ತಿತ್ತು. ಸಾಹುಕಾರರಿಗೆ ಮನೆತುಂಬ 
ಮಂದಿ ಇದ್ದಾಗ ಅತೀವ ಸಂತೋಷ. ಎಲ್ಲರನ್ನು ನಗಿಸುತ್ತ, ಮಕ್ಕಳನ್ನು ಆಡಿಸುತ್ತ 
ಖುಷಿಯಾಗಿರುತ್ತಿದ್ದರು. ಮನೆಗೆ ಬಂದು ವವರ ಯೋಗಕ್ಷೇಮವೆಲ್ಲಿ 
ರಾಜೇಶ್ವರಿತಾಯಿಯವರದು. ಮಕ್ಕಳ ಆರೋಗ್ಯ, ಶಾಲೆ ಎಲ್ಲವೂ ಚಾಚೂ ತಪುದಂತೆ 
ನೋಡಿಕೊಳ್ಳುವವರು ಇವರೇ. ಸಾಹುಕಾರರು ಇವರಿಗೆ ಪ್ರೀತಿಯಿಂದ “ಬಾಯೀ 
ಸಾಹೇಬ್‌' ಎಂದು ಕರೆಯುತ್ತಿದ್ದರು. ಇಬ್ಬರದೂ ಅನ್ಯೋನ್ಯವಾದ ದಾಂಪತ್ಯ. 
ಪರಸ್ಪರ ಅರಿತು. ಅರ್ಥ ಮಾಡಿಕೊಂಡು ಬದುಕುವ ಕಲೆ ಇವರಿಗೆ ಕರಗತವಾಗಿತ್ತು 
ಸಾರ್ವಜನಿಕ ಜೀವನದಲ್ಲಿ, ಚಟುವಟಿಕೆಗಳಲ್ಲಿ ಸಾಹುಕಾರರು ಮನೆಯ ಕಡೆಗೆ 
ನಿರ್ಲಕ್ಷ್ಯ ಮಾಡುತ್ತಿರಲಿಲ್ಲ. ಮಡದಿ ಮಕ್ಕಳ ಜೊತೆಗೂ ಕಾಲ ಕಳೆಯುತ್ತ 
ಸಂತೋಷವಾಗಿರುತ್ತಿದ್ದರು. ವರುಷಕ್ಕೊಂದೆರಡು ಬಾರಿ ಕುಟುಂಬಸಮೇತ ಐತಿಹಾಸಿಕ 
ಇಲ್ಲವೆ ಪ್ರೇಕ್ಷಣೀಯ ಘಾ ಹೋಗಿ ಬರುತ್ತಿದ್ದರು. ಮುಂಬಯಿ, ಗೋವಾ. 
ಬೆಂಗಳೂರು. ನಗರಗಳಲ್ಲಿ ಕ್ರಿಕೆಟ್‌ ಮ್ಯಾಚಗಳಿದ್ದರೆ ಕುಟುಂಬ ಸಮೇತ ಪ್ರವಾಸ. 
“ಕ್ರಿಕೆಟ್‌ನಲ್ಲಿ ಆಸಕ್ತಿ ಇಲ್ಲ' ವಂ ಪತ್ನಿ ಹೇಳಿದರೂ ಕೇಳುತ್ತಿರಲಿಲ್ಲ. ಒಂದು ಸಲ 
ಮುಂಬಯಿಯಲ್ಲಿ ಜರುಗುತ್ತಿದ್ದ ಕಕೆಟ್‌ ಮ್ಯಾಚ್‌ ಮೋ ಡಲು ವಿಮಾನ ಮೂಲಕ 
ಅವರನ್ನು ಕರೆದುಕೊಂಡು "ಹೋಗಿದ್ದರು. ಆಗಾಗ ಇಂತಹ ಪ್ರವಾಸ ಗೆಳೆಯರ 
ಜೊತೆಗೂ ಸಾಗುತ್ತಿತ್ತು. ಖರ್ಚು ವೆಚ್ಚದ ವಿಷಯದಲ್ಲಿ ಸಾಹುಕಾರರು ಹೆಸರಿಗೆ 
ತಕ್ಕಂತೆ ಸಾಹುಕಾರರೇ ಆಗಿದ್ದರು. 


40 ಬಿಶನಾಥ ಕತಿ 


ದೇವರು-ಧರ್ಮದ ಬಗೆಗೆ ಅವರ ಸಂಬಂಧ ಅಷ್ಟಕಷ್ಟೇ. ಮುಂಜಾನೆ 
ಸ್ನಾನ ಮಾಡಿ ದೇವರ ಮನೆಗೆ ಹೋಗಿ ಒಂದೆರಡು ನಿಮಿಷ ಕೈ ಮುಗಿದು 
ಹೊರಬಂದರೆ ಮುಗಿಯಿತು ಅವರ ದೇವರ ಪೂಜೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ 
ಮೋಜಿಗಾಗಿ ಅವರ ಬಗೆಗೆ ಒಂದು ಮಾತು ಹೇಳುತ್ತಾರೆ. ಬಿ.ಡಿ.ಜತ್ತಿಯವರು 
ಜತೆಯಲ್ಲಿದ್ದಾಗ ಢಾಳವಾಗಿ ವಿಭೂತಿ ಹಚ್ಚಿಕೊಳ್ಳುತ್ತಿದ್ದರಂತೆ ಇವರ ವಿಭೂತಿ 
ಭೂಷಣ ಹಣೆ ನೋಡಿ ಜತ್ತಿಯವರೂ ನಗುತ್ತಿದ್ದರಂತೆ. ದೀಪಾವಳಿ ಹಬ್ಬಕ್ಕೆ 
ಮಾತ್ರ ಸಹೋದರಿಯರಿಂದ ಆರತಿ ಬೆಳಗಿಸಿಕೊಳ್ಳಲು ಮರೆಯುತ್ತಿರಲಿಲ್ಲ. ಆರತಿ 
ಬೆಳಗಲೆಂದು ಬೆಳಗಾವಿಯಿಂದ ಅಕ್ಕ ಮ್ನ ಿಣಾಲಿನಿ ಬರಲೇಬೇಕು. ಇವರು ಷಣ್ಮುಖಪು- 
ಪದ್ಗಾವತಿ ಅವರ ಸೊಸೆ. ಇವರು ನೆನಪಿಸಿಕೊಳ್ಳುವಂತೆ “ಬೆಳಗಾವಿಯಿಂದ "ನಾನು 
ಹೋಗುವವರೆಗೆ ನನ್ನ ದಾರಿ ನೋಡುತ್ತ ಹಾಗೆಯೇ ಕೂಡುತ್ತಿದ್ದ ನ ಈಸು (ವಿಶ್ವನಾಥ). 
ನಾನು ಆರತಿ ಮಾಡಿದ ಮೇಲೆಯೇ ಮುಂದಿನ ದಿನಚರಿ. ಅಕ್ಕಂದಿರ ಬಗ್ಗೆ 
ಬಹಳ ಪ್ರೀತಿ ಇತ್ತು'." ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡಿದ್ದರು. ಅಣ್ಣನ 
ಪ್ರೀತಿಯೂ ಬಹಳ ದಿನ ಸಿಗಲಿಲ್ಲ. ಹೀಗಾಗಿ ಅಕ್ಕಂದಿರ ಬಗೆಗೆ ವಿಶೇಷ ಭಕ್ತಿ 
ಅವದು ಹಬ್ಬದ ಸಂದರ್ಭದಲ್ಲಿ ತಪ್ಪದೇ ಬರಬೇಕು. 'ತಮನ್ನು ಆಶೀರ್ವದಿಸಬೇತು 
ಎಂದು ಆಶಿಸುತ್ತಿದ್ದರು. ಇವರ ಕೌಟುಂಬಿಕ ಜೀವನ ನೆಮ್ಮದಿಯ ಜೀವನವಾಗಿತ್ತು 


1961 ರಲ್ಲಿ ಉಮೇಶ ಜನಿಸಿದರು. 1962ರಲ್ಲಿ ಮಗಳು ಪೂರ್ಣಿಮಾ, 
1965ರಲ್ಲಿ ರಮೇಶ, 1966 ರಲ್ಲಿ ಹರ್ಷಾ ಜನಿಸಿದರು. ಮಕ್ಕಳ ವಿಷಯದಲ್ಲಿ 
ಅವರ ಪ್ರೀತಿ ಅನಾದೃಶ್ಯವಾಗಿತ್ತು. ಹೊರಗೆ ದೊಡ್ಡವರ ಜೊತೆಗೆ ದೊಡ್ಡ ದೊಡ್ಡ 
ವ್ಯವಹಾರಗಳನ್ನು ನಿರ್ವಹಿಸಿ, ಮನೆಗೆ ಬಂದರೆ ಮಕ್ಕಳ ಜೊತೆಗೆ ಜೆಂಡಿನಾಟ, 
ಕುಂಟಲಪಿ ಆಟ ಆಡುತ್ತಿದ್ದೆರು. ಆಗೀಗ ಗಂಡುಮಕ್ಕಳಿಗೆ ಒಂದಿಷ್ಟು 
ಗದರಿಸುತ್ತಿದ್ದರಾದರೂ ಹೆಣ್ಣುಮಕ್ಕಳಿಗೆ ಮಾತ್ರ ಹೆದರಿಕೆ-ಗದರಿಕೆ ವನೂ ಇಲ್ಲ. 
"ಅವ್ಹಾ', ಮಗನ' ಎಂದು ಹೆಣ್ಣು "ಮಕ್ಕಳಿಗೆ ಗಂಡುಮಕ್ಕಳಿಗಿಂತ ಒಂದು ಗುಂಜಿ 
ಹೆಚ್ಚು” ಪೀತಿಸುತಿದ್ದರು. ಮನೆಯಲ್ಲಿ ಅವರಿಗೆ ಯಾವುದೂ ಕೊರತೆ ಆಗದಂತೆ 
ನೋಡಿಕೊಳ್ಳುತ್ತಿದ್ದರು. ರಾತ್ರಿ ಹೊತ್ತು ವಿದ್ಧುತ್‌ ವ್ಯತ್ಯಯದಿಂದ ಲೈಟ್‌ ಹೋದರೆ 
ಅವರಿರುವ ಕೋಣೆಗೆ ತಕ್ಷಣ ಲ್ಯಾಂಪ್‌ ಇಲ್ಲವೆ ಮೇಣತ್ತಿ ಹಿಡಿದು 
ಹಾಜರಾಗುತ್ತಿದ್ದರು. ಅವರು ಹೆದರಬಾರಬೆಂದು ಮುಂಜಾಗ್ರತೆ ವಹಿಸುತ್ತಿದ್ದರು. 
ಹೆಣ್ಣುಮಕ್ಕಳು ಬರಿ ಅಡಿಗೆ ಮನೆಗೆ ಸೀಮಿತರಾಗಬಾರದೆಂದು ಹೇಳುತ್ತಿದ್ದರು. 
ಅವರಿಗೆ ಲೋಕಜ್ಞಾನ, ವ್ಯವಹಾರಜ್ಞಾನ ಒದಗಿಸಲು ಪ್ರಯತ್ನಿಸುತ್ತಿದ್ದರು. 
ಹೆಣ್ಣುಮಕ್ಕಳನ್ನು ಕರೆದುಕೊಂಡು ಅರ್ಬನ್‌ ಬ್ಯಾಂಕ್‌ ಇಲ್ಲವೆ ಸಕ್ಕರೆ ಕಾರಖಾನೆಗಳಿಗೆ 
ಹೋಗುತ್ತಿದ್ದರು. ಅಲ್ಲಿಯ ವ್ಯವಸ್ಥೆಯನ್ನೆಲ್ಲ ವಿವರಿಸುತ್ತಿದ್ದರು. ಬ್ಯಾಂಕಿನ ಖಾತೆ. 


ಸಂಸದೀಯ ಪಟು y 41 


ಅದನ್ನು ಉಪಯೋಗಿಸುವ ರೀತಿ ಅವುಗಳ ಮಾಹಿತಿ ಕೊಡುತ್ತಿದ್ದರು. ನಾಳೆ 
ಮದುವೆಯಾಗಿ ಗಂಡನ ಮನೆಗೆ ಹೋದರೆ ಅಲ್ಲಿ ಅವರಿಗೆ ಯಾವುದೇ ತೊಂದರೆಗಳು 
ಎದುರಾಗಬಾರದೆಂದು ಅವರನ್ನು ಬದುಕಿಗೆ ಸಿದ್ಧಗೊಳಿಸುವ, ತರಬೇತುಗೊಳಿಸುವ 
ಮುಂದಾಲೋಚನೆ ಅವರಿಗಿತ್ತು 


ಶಾಲೆಯ ರಜೆಯಲ್ಲಿ ಸಂಬಂಧಿಕರ ಮಕ್ಕಳೆಲ್ಲ ಬೆಲ್ಲದ ಬಾಗೇವಾಡಿಗೆ 
ಬರುತ್ತಿದ್ದರು. ಆಗ ಅವರನ್ನು ತೋಟಕ್ಕೆ ಕರೆದುಕೊಂಡು ಹೋಗುವ, ಅವರಿಗೆ 
ಈಜು ಕಲಿಸುವ ಮಾವಿನ ತೋಪಿನಲ್ಲಿ ಮಂಗನಾಟ ಆಡುವ- ಮಕ್ಕಳ 
ಮನರಂಜಿಸುವ ಕಿಂದರಜೋಗಿಯಾಗಿ ಕತ್ತಿ ಸಾಹುಕಾರರು ಮಕ್ಕಳೊಂದಿಗೆ 
ಆಡುತಿದ್ದರು. ಇವರ ಮಾವಿನ ತೋಪು ದೊಡ್ಡದು. ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ 
ಮಾವಿನ” ಹಣ್ಣು ಕೊಡುವುದು, ಮಾವಿನ ಸೀಕರಣೆ ಉಣಿಸುವುದು ಸ 
ಖುಷಿಯ ವಿಷಯವಾಗಿತ್ತು ತಂದೆಯ ಜೊತೆಗೆ ಆಟವಾಡಿದ, ಆನಂದ ಅನುಭವಿಸಿದ 
ಅಂದಿನ ದಿನಗಳನ್ನು ಹಿರಿಯ ಮಗಳು ಪೂರ್ಣಿಮಾ ಅವರು ಹೈದ್ಯವಾಗಿ 
ನೆನೆಪಿಸಿಕೊಳ್ಳುತ್ತಾರೆ. ಮೊದಲ ಹೆರಿಗೆಯ ಸಂದರ್ಭದಲ್ಲಿ "ನನಗೇನು ಬೇಕು?” 
ನನ್ನ ಬಯಕೆ ಏನು? ಎಂದು ಕೇಳುತಿದ್ದರು. ಒಂದು ಸಲ ಮಗಳು ಪೂರ್ಣಿಮಾ 
ಅವರು "ಮಾವಿನ ಹಣ್ಣು ತಿನಬೇಕೆನಿಸಿದೆ' ಎಂದರಂತೆ. ಅದು el 
ತಿಂಗಳಾಗಿತ್ತು ಮಾವಿನ ಹಣ್ಣಿನ ಸೀಜನ್‌ ಆಗಿರಲಿಲ್ಲ. ಆದರೂ ಮಗಳಿಗೆ ಅ 
ನಿರಾೆಗೊಳಿಸ ಲಿಲ್ಲ. ನಾಲ್ಕೇ ದಿನಗಳಲ್ಲಿ ಮುಂಬಯಿಯಿಂದ ಮಾವಿನ pet 
ತರಿಸಿಕೊಟ್ಟರು. "ನೋಡಿ ಅನುಬಂಧದಲ್ಲಿಯ "ನನ್ನ ತಂದೆ” ಲೇಖನ)" 3 
ತಂದೆಯ ಸುಖ ಉಣ್ಣಲಿಲ್ಲವೆಂಬ ಕೊರಗು ಅವರಿಗೆ ಕಾಡುತ್ತಿತ್ತು ಅದಕ್ಕಾಗಿಯೇ 
ತಮ್ಮ ಮಕ್ಕಳು ಅದರಿಂದ ವಂಚಿತರಾಗಬಾರದೆಂದು ನಿರಂತರ ಪೆಯತ್ತಿಸುತ್ತದ್ದರು. 
ಪ್ರೀತಿ ವಾತ್ಸಲ್ಯದ ಧಾರೆ ಎರೆಯುತಿದ್ದರು. 


ಎಂ.ಎಲ್‌.ಸಿ ಆಗಿದ್ದಾಗ ಒಂದು ಸಲ ಲಘು ಹೃದಯಾಘಾತವಾಯಿತು. 
ಆಗಿನಿಂದಲೆ ಮಕ್ಕಳ ಮದುವೆ ಮಾಡುವ ಯೋಚನೆ ಪ್ರಾರಂಭಿಸಿದರು. ತಂದೆ 
ಮುಂದೆ ನಿಂತು ಮಕ್ಕಳ ಮದುವೆ ಮಾಡುವ ಸಂಭ್ರಮವೇ ಬೇರೆ. ಅದರಿಂದ 
ಮಕ್ಕಳು ವಂಚಿತರಾಗಬಾರದು ಎಂದು ಸಾಹುಕಾರರು ಹಿರಿಯ ಮಗಳ ಮದುವೆಗೆ 
ಸಿದ್ಧತೆ ನಡೆಸಿದರು. ಮಗಳ ಕ್ಕ ಹಿಡಿಯುವ ಅಳಿಯ ರೂಪವಂತ, ಅಧಿಕಾರವಂತ, 
ಶ್ರೀಮಂತನಾಗಿರಬೇಕು ಎಂದು ತಾಯಿ ತಂದೆಗಳು ಬಯಸುವುದು ಸಹಜ. ಆದರೆ 
ಎಶ್ರನಾಥ ಕತ್ತಿ ಸಾಹುಕಾರರು ಅಳಿಯ ಜಾಣನಾಗಿರಬೇಕು-ಬು ಬುದ್ದಿವಂತನಾಗಿರಬೇಕು 
ಎಂದು ಯೋಚಿಸುತ್ತಿದರು. ಅಂತಹ ಅಳಿಯನನ್ನೇ ಹುಡುಕಿದರು. ಅವರೇ ಅಥಣಿಯ 


42 


ಅಣ್ಣಾಸಾಹೇಬ ಎ ಪಾಂಗಿ. ಇವರು ವೈದ್ಯವಿಜ್ಞಾನ ಪದವಿಯನ್ನು ಚಿನ್ನದ ಪದಕ 
ಸಹಿತ ಪಡೆದಿದ್ದರು. ಪ್ರತಿಭಾವಂತರಾಗಿದ್ದರು. ಇವರಿಗೆ ಹಿರಿಯ ಮಗಳು ಪೂರ್ಣಿಮಾ 
ಅವರನ್ನು ಧಾರೆಯೆರೆದು ಕೊಟ್ಟರು. ಮದುವೆಯನ್ನು ಅತ್ಯಂತ ಸಂಭ್ರಮದಿಂದ 
ಮಾಡಿದರು. ಎರಡನೆಯ ಮಗಳು ಹರ್ಷಾ ಅವರಿಗಾದರೂ ಪ್ರತಿಭಾವಂತ 
ಅಳಿಯನನ್ನೇ ಹುಡುಕಿದರು. ಧಾರವಾಡದ ಕರ್ನಾಟಕ ವಿಜ್ಞಾನ 
ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿದ್ದ ಬಿ.ಬಿ. ಕಣವಿ ಅವರ ಸುಪುತ್ರ 
ಸತೀಶ ಕಣವಿ. ಮದುವೆ ನಿಶ್ಚಯಿಸಿದರು. ಆದರೆ ಅವರ ಮದುವೆ ಮಾಡುವ 
ಯೋಗ ಸಾಹುಕಾರರಿಗೆ ಇರಲಿಲ್ಲ. 


ಹಿರಿಯ ಮಗ ಉಮೇಶ ಅವರ ಮದುವೆಯನ್ನು 1981ರಲ್ಲಿ ಮಾಡಿದರು. 

ಈ ವಿಷಯವಾಗಿ ಮುಂದೆ ಮಕ್ಕಳಿಗೆ ತೊಂದರೆಯಾಗಬಾರದೆಂಬ ಯೋಚನೆ 
ಅವರದಾಗಿತ್ತು. 1984ರಲ್ಲಿ ವಿಧಾನ ಸಭೆ ಚುನಾವಣೆಗೆ ಹುಕ್ಕೇರಿ ಮತಕ್ಷೇತ್ರದಿಂದ 
ಸ್ಪರ್ಧಿಸಿದ್ದರು. ಒಂಡು 'ದಿನ ಮುಂಜಾನೆ ಕಿರಿಯ ಮಗ "ರಮೇಶ 'ಅವರನ್ನು 
ಕರೆದು ನೀನು ಇಂಜನಿಯರಿಂಗ್‌ ಕಾಲೇಜಿಗೆ ಎಡ್ಗಿಶನ್‌.- ತೆಗೆದುಕೋ. ಅದ್ಕೆ 
ಬೇಕಾಗುವ ಫೀ ನಾನು ವ್ಯವಸ್ಥೆ ಮಾಡುವೆ. (ಆಗ ಸುಮಾರು 15000 ರೂ. ಫೀ 
ಇತ್ತು). ಅಲ್ಲದೆ ಮದುವೆ ಕೂಡ ಬೇಗನೆ ಆಗಬೇಕು. ಕನ್ನೆಯನ್ನು ನಾನು ನೋಡಿರುವೆ. 
ನೀವೇ ಆಯ್ಕೆ ಮಾಡಿದ ಹುಡಿಗಿ(ಕನೈ) ಇದ್ದರೂ ನನ್ನ ನಿ ತಕರಾರು ಇಲ್ಲ. 
ಒಟ್ಟಿನಲ್ಲಿ ಆದಷ್ಟು ಬೇಗ ನನ್ನ ಇಂಜನಿಯರ್‌ "ಓದು ಮತ್ತು ಮದುವೆ ಸಮಾರಂಭ 
ಜರುಗಬೇಕು' ಎಂದು ಬ ಕುಡಿಯುತ್ತ ಹೇಳಿದರು. ಅವರಿಗೇನು ಹೊಳೆದಿತ್ತೋ 
ಏನೋ ಅವೆರಡೂ ಜವಾಬ್ದಾರಿ ಮುಗಿಸಬೇಕೆಂಬ ಆತುರವಿತ್ತು ಆದರೇನು 
ಮುಂದೆ 15 ದಿನಗಳಲ್ಲಿಯೇ ಅಚಾತುರ್ಯ ನಡೆಯಿತು. ಅವರು ಈ ಲೋಕವನ್ನು 
ಬಿಟ್ಟುಹೋದರು. ಅವರ ಕುಟುಂಬ ವಾತ್ತಲ್ಯ ಮೆಲಕು ಹಾಕುವಂತೆ ಇತ್ತು. ನನಿಮ 
ಅಂದಿನ ಈ ಸಂದರ್ಭವನ್ನು ರಮೇಶ ಸತ್ರಿಯವರು ಭಾವುಕರಾಗಿ ಸ್ಮರಿಸುತ್ತಾರೆ. 


ವಿಶ್ವನಾಥ ಕತ್ತಿ ಅವರ ಹವ್ಯಾಸಗಳಲ್ಲಿ ಓದು ಮುಖ್ಯವಾಗಿತ್ತು. ಬೀಚೆ, 
ಎಸ್‌.ಎಲ್‌. ಭ್ಯ ಪ್ರ ತರಾಸು, ಬಸವರಾಜ ಕಟ್ಟೀಮನಿ ರ ಕಥೆ 
ಕಾದಂಬರಿಗಳನ್ನು ಮತ್ತು ಬೇಂದ್ರೆ, ಕುವೆಂಪು ಮುಂತಾದವರ ಕವಿತೆಗಳನ್ನು 
ಪ್ರೀತಿಯಿಂದ ಓದುತಿದ್ದರು. ಓದಿದ ಸ್ಹಾರಸ್ಯಕರ ಸಂದರ್ಭಗಳನ್ನು ಮನೆಯವರಿಗೆಲ್ಲ 
ಹೇಳುತ್ತಿದ್ದರು. ಬಿಚಿ ಅವರ ಜೋಕುಗಳನು ಭಾಷಣಗಳಲ್ಲಿ ಧಾರಾಳವಾಗಿ 
ಉಪಯೋ ಗಿಸುತಿದ್ದರು. ಇಂಗ್ಲಿಷ್‌ ಭಾಷೆ "ಸಾಹಿತ್ಯದ ಬಗೆಗೂ ಚೆನ್ನಾಗಿ 
ಪರಿಚಯವಿತ್ತು ಇವರ ಇಂಗ್ಲೀಷ್‌ ಜ್ಞಾನಕ್ಕಾಗಿ ಗೆಳೆಯರ ಬಳಗದಲ್ಲಿ, ಅಧಿಕಾರಿ 


ವರ್ಗದಲ್ಲಿ ತುಂಬ ಗೌರವವಿತ್ತು ಸಾಹುಕಾರರಿಗೆ ಇಂಗ್ಲೀಷ್‌ ಭಾಷೆಯ ಅಭಿರುಚಿ 
ಹುಟ್ಟಿಸಿದವರು ಕುಲಕರ್ಣಿ ಸರ್‌ ಅವರು. ಇವರು ಮಠದ ಹಿಂದಿನ ಶಾಲೆಯಲ್ಲಿ 
ಕಲಿಸುತ್ತಿದ್ದರು. ಇವರ ಬಗೆಗೆ ಸಾಹುಕಾರರಿಗೆ ತುಂಬ ಗೌರವ. ಮುಂದೆ ರಾಜಕೀಯ 
ಜೇವನ ಪ್ರವೇಶಿಸಿದ ಮೇಲೆಯೂ ಈ ಗುರುಗಳನ್ನು ಮರೆಯಲಿಲ್ಲ. ಮಹತ್ವದ 
ಪ್ರಸಂಗಗಳನ್ನು ಮೊದಲು ಅವರಿಗೆ ಹೇಳಿ ಅವರಿಂದ ಆಶೀರ್ವಾದ ಪಡೆಯುತ್ತಿದ್ದರು. 
ಆ ಮೇಲೆ ಮನೆಯಲ್ಲಿ ತಾಯಿಗೆ, ಮಡದಿಗೆ ಹೇಳುತ್ತಿದ್ದರು. ಸಾಹುಕಾರರ ಓದುವ 
ಹವ್ಯಾಸವು ಈಗ ಸಂಸದ ಶ್ರೀ ರಮೇಶ ಕತ್ತಿ ಸಾಹುಕಾರರಲ್ಲಿ ಕಾಣುತ್ತೇವೆ. 


ಸಾಹುಕಾರರು ಮನೆಗೆ ಇಟ್ಟ ಹೆಸರು "ಸ್ನೇಹ'. ಈ ಹೆಸರು ಅವರ 
ಸ್ವಭಾವಕ್ಕೆ ಅನ್ಪರ್ಥಕವಾಗಿತ್ತು. ಅವರು ಸ್ನೇಹದ ಗುಣದಿಂದ ವೈರಿಗಳನ್ನೂ 
ಗೆಳೆಯರನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಅವರ ಮನಸಿನಂತೆಯೇ ಅವರ ಮನೆಯ 
ಹೆಸರು. ಸಾಹುಕಾರರು ಮಡದಿಗೆ "ಬಾಯಿಸಾಹೇಬ' ಎಂದು 'ಪ್ರೀತಿಯಿಂದ, 
ಗೌರವದಿಂದ ಕರೆಯುತ್ತಿದ್ದರು. ರಾಜೇಶ್ವರಿಯವರಾದರೂ ಅಷ್ಟೇ ಗೌರವದಿಂದ 
ನಡೆದುಕೊಳ್ಳುತ್ತಿದ್ದರು. ಅವರು ಇತ್ತೀಚೆಗೆ 22-9-2009 ರಂದು ಲಿಂಗೈಕ್ಯರಾದರು. 
ಸಾಹುಕಾರರ ಸಾಧನೆಯಲ್ಲಿ ಅವರಿಗೂ ಮಹತ್ವದ ಸ್ಥಾನವಿದೆ. 


ಹಹ 


44 ವಿಶ್ಷನಾಥ ಕತಿ 


ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು 
ಹೊಸ ಯುಕ್ತಿ ಹಳೆ ತತ್ನ್ಲದೊಡಗೂಡೆ ಧರ್ಮ 

ಯಷಿ ವಾಕ್ಷ ದೊಡನೆ ವಿಜ್ಞಾನ ಕಲೆ ಮೇಳವಿಸೆ 

2 ಜನ ಜೀವನಕ್ಕೆ-ಮಂಕುತಿಮ್ಮ 


-ಡಿ.ಎಿ.ಜಿ 


ಸಂಸದೀಯ ಪಟು 


45 


ಸಹಕಾರದ ಹಾದಿಯಲ್ಲಿ 


ಕರ್ನಾಟಕದ ಸಹಕಾರಿ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲ್ಲೂಕಿನ 
ಸಾಧನೆ ಅಗ್ರಗಣ್ಕವಾಗಿದೆ. ಇದಕ್ಕೆ ಕಾರಣ ಅಪ್ಪಣಗೌಡ ಪಾಟೀಲರು ಮತ್ತು 
ಅವರ ಸಮಕಾಲೀನರು. ಸ್ಪಾತಂತ್ರೊ ಸೇತೆರದ ಕಾಲಾವಧಿಯಲ್ಲಿ ಜನಜೀವನದ 
ಅಭಿವೃ ದ್ವಿಗಾಗಿ ಆಚರಣೆಗೆ ಬಂದಿದ್ದ ಪಕಾರ ಯೋಜನಗೆಳಿಗೆ ಈ ಭಾಗದಲ್ಲಿ 
ಚಳವಳಿಯ ರೂಪಕೊಟ್ಬವರು ಅಪ್ಪಣ್ಣಗೌಡರು (1899-1974) ಇವರು ಸ ಸ್ವಾತಂತ್ಯ 
ಹೋರಾಟಗಾರರಾಗಿದ್ದರು. ಚಲೇಜಾವ್‌ ಚಳವಳಿಯಲ್ಲಿ ಭೂಗತಕಾರ್ಯಕರ್ತರಾಗಿ 
ಕೆಲಸ ಮಾಡಿದ್ದರು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕರ್ನಾ ಟಕ ಏಕೀಕರಣಕ್ಕಾಗಿಯೂ 
ಚಳವಳಿ ಮಾಡಿದರು. ಗಾಂ ಧಿಯುಗದ ಅಪ್ಪಟ ಆದರ್ಶವಾದಿ, ಸಹಕಾರ 
ಚಟುವಟಿಕೆಗಳ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದರು ಅಪ್ಪಣ್ಣಗೌಡರು. ಜವಾಹರಲಾಲ 
ನೆಹರು ಅವರು ಪ್ರಧಾನಿಯಾಗಿ ರಿಗೆ ತಂದಿದ್ದ ಪರಿಚವಾರ್ಷಿಕ ಯೋಜನೆಗಳಲ್ಲಿ 
ಕೃಷಿ ಅಭಿವೃದ್ಧಿ ಹಾಗು ನೀರಾವರಿ ಕ್ಷೇತ್ರಕ್ಕೆ ವಿಶೇಷ ಆದ್ಯತೆ ನೀಡಲಾಗಿತ್ತು. ಇಂಥ 
ಯೋಜನೆಗಳ ಫಲ ತಮ್ಮ ಜನರಿಗೂ ತಲುಪಿಸಬೇಕೆಂದು ಅಪೇಣಗೌಡರು ಹಲವಾರು 
ಕಾರ್ಯಕ್ರಮಗಳನ್ನು ರೂಪಿ ಸಿದರು. ಅಸಂಘಟಿತ ರೈತರನ್ನು ಸಂಘಟಿಸಿ ಸರಕಾರದ 
ಯೋಜನೆಗಳ ಬಗೆಗೆ, ಸಹಕಾರ ಚಟುವಟಿಕೆಗಳ ಬಗೆಗೆ ತಿಳಿಹೇಳಿದರು. 1924 
ರಲ್ಲಿಯೇ ಅವರು ಸಂಕೇಶ್ವರದಲ್ಲಿ "ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ 
ಸಂಘ'ವನ್ನು ಸ್ಥಾಪಿಸಿದ್ದರು. ಅದರ ಮುಂದಿನ ಹೆಜ್ಜೆಯಾಗಿ ಕಬ್ಬು ಬೆಳೆಗಾರರ 
ಗೋಳನ್ನು ಸ್‌ ಸಕ್ಕರೆ ಕಾರಖಾನೆಯನ್ನು “ಹಕಾರ ತತ್ವದ ಮೇಲೆ 
ಪ್ರಾರಂಭಿಸಲು ಮುಂದಾದರು. 'ಆಗ ಸಂಕೇಶ್ವರದವರೇ ಆದ ಎಂ.ಪಿ. 'ಪಾಟೀಲರು 
ಮುಂಬಯಿ ಸರಕಾರದಲ್ಲಿ ಸಚಿವರಾಗಿದ್ದರು. ಅವರೆದುರು ವಿಷಯ ಪಸ್ತಾಪಿಸಲು 
ಅವರು ತುಂಬ ಹೃದಯದಿಂದ ನೆರವಿಗೆ ನಿಂತರು. 1956 ರಲ್ಲಿ ಕರ್ನಾಟಕ 
ಏಕೀಕರಣವಾಯಿತು. ಮೈಸೂರು ರಾಜ್ಯ ನಿರ್ಮಾಣವಾಯಿತು. ಆಗ ರಾಜ್ಯದ 
ಸಹಕಾರಿ ಸಂಘಗಳ ಪ್ರಥಮ ಅಜಿಸ್ಟಾರ್‌' ಆಗಿ ಬಿ.ಎ. ಪಾಟೀಲ (ಯಲ್ಲಾಪುರ) 
ಅಧಿಕಾರ ವಹಿಸಿಕೊಂಡರು. ಅವರ ನೆರವನ್ನು ಪಡೆದು ಅಪ್ಪಣ್ಣಗೌಡರು 1956ರಲ್ಲಿ 
"ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಬಾನೆ' ಸ ಸ್ಥಾಪಿಸಿದರು. 


ಸಕ್ಕರೆ ಕಾರ್ಬಾನೆಗಾಗಿ ಶೇರು ಸಂಗ್ಬಹಿಸುವ, ಕಟ್ಟಡ ನಿರ್ಮಿಸುವ 
ಕೆಲಸಗಳಿಗಾಗಿ ಅಪುಣ್ಣಗೌಡರು ಹುಕ್ಟೇರಿ ಭಾಗದ ಎಲ್ಲ ಊರುಗಳಲ್ಲಿ ಅಡ್ಡಾಡುತ್ತಿದ್ದರು. 


46 ವಿಶ್ವನಾಥ ಕತ್ತಿ 


ಆ ವೇಳಯಲ್ಲಿ ತರುಣರನ್ನು ಹುರುದುಂಬಿಸಿ ಸಹಕಾರ ಚಟುವಟಿಕೆಗಳಿಗೆ 
ಪ್ರೇರೇಪಿಸುತ್ತಿದ್ದರು. ಹುಕ್ಕೇರಿ ಭಾಗದಲ್ಲಿ ಒಬ್ಬ ಒಳ್ಳೆಯ ಧೀಮಂತ ನಾಯಕನನ್ನು 
ರೂಪಿಸುವ ದೂರ ದೃಷ್ಟಿಯೂ ಅವರಿಗಿತ್ತು "ಆದಕ್ಕಾಗಿ ಚಟುವಟಿಕೆಶೀಲ ಯುವ 
ವಾಯಕರ ಕೋದದಲಿ ಲಿರುವಾಗ ಅವರ ಕಣ್ಣಿಗೆ ಬಿದ್ದವರು ಬೆಲ್ಲದ ಬಾಗೇವಾಡಿಯ 
ವಿಶ್ವನಾಥ ಕತ್ತಿ ಸಾಹುಕಾರರು. ಇವರು ಆಗಲೇ ತಮ್ಮ ಊರಿನ ಅರ್ಬನ್‌ ಕೋ 
ಆಪ್‌ ಬ್ಯಾಂಕಿನ ಅಧ್ಯಕ್ಷರಾಗಿ ಒಳ್ಳೊಳ್ಳಯ ಕೆಲಸ ಗಳನ್ನು ಮಾಡಿದ್ದರು. ಬ್ಯಾಂಕಿನ 
ಸೇವಾವಲಯ ವಿಸ್ತರಿಸಿದ್ದರು. ಗ್ರಾಮೀಣ ಭಾಗದ ಜನರ ಆರ್ಥಿಕ ಅಭ್ಯುದಯಕ್ಕಾಗಿ 
ಹಲವಾರು ಸಾಲ “ಯೋಜನೆಗಳನ್ನು ಪ್ರಾರಂಭಿಸಿದ್ದರು. ವ್ಯಾಪಾರ, ಉದ್ಯೋಗ 
ಗುಡಿಕ್ಕೆಗಾರಿಕೆ, ಶಿಕ್ಷಣ, ಮನೆಕಟ್ಟಡ, ಫಾಹನ ಖರೀದಿ, ಒಕ್ಕಲುತನಗಳಿಗಾಗಿ ಸಾಲ 
ಕೊಟ್ಟು ದೀನ-ದುರ್ಬಲರ, ಬಡವರ ವಿಳಿಗೆಗಾಗಿ ಶ್ರಮಿಸುತ್ತಿದ್ದರು. 1960 ರಲ್ಲಿ 
"ಗಾಮ ಸುಧಾರಣಾ ಸಮಿತಿ'ಯನ್ನು ಹುಟ್ಟು ಹಾಕಿದ್ದರು. ಅದರಡಿಯಲ್ಲಿ ಆರೋ 

ಕುಡಿಯುವ ನೀರು, ಊರಿನ ರಸ್ತೆ ಬೆಳಕಿನ ವೃವಸ್ಥೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು 
ರೂಪಿಸಿ ಅನುಷ್ಟಾನಗೊಳಿಸಿದ್ದರು. ಇವರ ನೇತೃತ್ವದಲ್ಲಿ ಬೆಲ್ಲದ ಬಾಗೇವಾಡಿ ಸುತ್ತಲಿನ 
ಊರುಗಳಲ್ಲಿಯೇ ಒಂದು ಆದರ್ಶ ಗ್ರಾಮವಾಗಿ ವಿಕಾಸವಾಗುತ್ತಿತ್ತು. ಈ 
ಬೆಳವಣಿಗೆಯನ್ನು ಸಹಕಾರಿ ರಂಗದ ಧುರೀಣ ಅಪಣ್ಣಗೌಡರು ಸೂಕ್ಷ ಮಾಗಿ 
ಗಮನಿಸಿದ್ದರು. ಚ ಹಿರಿಯರಿಂದ ವಿಶ್ವನಾಥ ಕತ್ತಿಯವರ ಸ ಸಾಹಸದ ಕಥೆಯನ್ನು 
ಕೇಳಿದ್ದರು. ಈ ವಿವರಗಳಿಂದ ಅವರಿಗೆ "ಕಮ್ಮ ಸಹಕಾರ ಚಟುವಟಿಕೆಗಳ 
ಉತ್ತರಾಧಿಕಾರಿ ವಿಶ್ವನಾಥ ಕತ್ತ ಎಂಬುದು ಮನವರಿಕೆಯಾಯಿತು. ಆಗ ಅವರು 
ಸಹಕಾರ ರಂಗದ ಸಕ್ಕರೆ ಕಾರಖಾನೆಯ ತಮ್ಮ ಗರಡಿಗೆ ವಿಶ್ವನಾಥ ಕತ್ತಿಯವರನ್ನು 
ಸೆಳೆದುಕೊಂಡರು. 1963ರಲ್ಲಿ ಸಕ್ಕರೆ ಕಾರಖಾನೆಯ ಆಡಳಿತ ಮಂಡಳಿಗೆ 
ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದರು. ಇದರಿಂದ ಸಾಹುಕಾರರ ಕಾರ್ಯಕ್ಷೇತ್ರ 
ಇನ್ನಷ್ಟು ವಿಸ್ತಾರವಾಯಿತು. ಹುಕ್ಕೇರಿ-ಸಂಕೇಶ್ವರ ಜನರ ಒಡನಾಟ ಗಾಢವಾಗಿ 


ಅಲ್ಲಾವಧಿಯಲ್ಲಿಯೇ ಕತ್ತಿ ಸಾಹುಕಾರರು ಹುಕ್ಕೇರಿ-ಸಂಕೇಶ್ವರ ಭಾಗದಲ್ಲಿ 
ಜವಾನುರಾಗಿ ಜನನಾಯಕರಾಗಿ ಬೆಳೆದರು. ಅದಕ್ಕೆ ಅವರ ಸ ಹಕಾರ ಚಮಿವಟಿಕೆಗಳು, 
ಜನಪರ ಧೋರಣೆಗಳೇ ಕಾರಣವೆನ್ನಃ ಬೇಕು. ಶುಭ್ರವಾದ ಬಿಳಿ ಧೋತರ, ನೆಹರು 
ಶರ್ಟ್‌, ತಲೆಯ ಮೇಲೆ ನೀಟಾದ ಗ ಟೊಪಿಗೆ, ಮಧ್ಯಮ ನಿಲುವು, ಬಿಳಿ 
ಬಟ್ಟೆಗಳ ನಡುವೆ ಸದಾ ನಗುವಿನಿಂದ ಅರಳಿದ ಕೆಂಪು ಮುಖ. ಗಂಭೀರ ನಡೆ. 
ಧುಡದನ ಮುತ್ತಿನ ಹಾರ. ಸಾಹುಕಾರರು ಎದುರು ಕಂಡರೆ ಸಾಕು ಎದ್ದು ಗೌರವದಿಂದ 
ಕೈ ಮುಗಿಯಬೇಕೆನ್ನುವ ಭಾವ ಜನರಲ್ಲಿ. ಅವರ ಈ ವ್ಯಕ್ತಿ ತ್ತೆ ಮನೆತನದಿಂದ 
ಸ ಶ್ರೀಮಂತಿಕೆ ಇತ್ತು ಆದರೆ ಅವರೆಂದೂ ಶ್ರೀಮಂತ ರ ಮಧ್ಯೆದಲ್ಲಿರಲು 


ಸಂಸದೀಯ ಪಟು 4% 


ಬಯಸಲಿಲ್ಲ, "ಸಮಾಜದಲ್ಲಿ ಶ್ರೀಮಂತರ ಸಂಖ್ಯೆ ಅಲ ಬಹುಸಂಖ್ಯಾತರು ah. 
ಅವರ ಶಕ್ತಿ ದೊಡ್ಡದು. ನನಗೆ ಈ ಬಹುಜನ ಸಮಾಜವೇ ಇ ಇಷ್ಟ. ಜನರ ನಡುವೆ 
ಇದ್ದು ಅವರ ಕಷ್ಟ pS ಹಂಚಿಕೊಳ್ಳುವಲ್ಲಿ ಇರುವ ಸುಖ ಶ್ರೀಮಂತರ ಸಹವಾಸದಲ್ಲಿ 
ಸಿಗುವುದಿಲ್ಲ.” ಎಂದು ವಿಶ್ವನಾಥ ಕತಿಯವರು ಹೇಳುತ್ತಿದ್ದರು. ಅವರೆಂದೂ 
ಮನೆಯೊಳಗೆ ಕುಳಿತು ಕಾರಭಾರ ಮಾಡಲಿಲ್ಲ. ಅವರು ಹೆಚ್ಚಾಗಿ ಕೂಡುತ್ತಿದ್ದುದು 
ಊರ ಹಣಮಂತದೇವರ ಗುಡಿಯ ಕಟ್ಟೆಯ ಮೇಲೆಯೇ. ಅಲ್ಲಿಯೇ ಅವರ 
ಚರ್ಚೆ, ಸಭೆ, ಲೋಕಾಭಿರಾಮದ ಮಾತುಗಳು. ಮುಂಜಾನೆ ಇಲ್ಲವೆ ಸಂಜೆಯ 
ಹೊತ್ತು ಊರೊಳಗೆ ಸುತ್ತಾಡಿ ಬರುತ್ತಿದ್ದರು. ಜನರ ಯೋಗಕ್ಷೇಮ ವಿಚಾರಿಸ ಸುತ್ತಿದ್ದರು. 
ಆಗ ಅಲ್ಲಿಯ ಜನರ ಮನೆಗಳ ಮೆಂದಿರುವ ಕಟ್ಟೆಗಳ ಮೇಲೆ ಕುಳಿತುಕೊಂಡು 
ಹರಟೆ ಹೊಡೆಯುತ್ತಿದ್ದರು. ಈ ಬಗೆಯ ದಿನಚರಿಯಿಂದ ಅವರಿಗೆ ಮನೆ 
ಮನೆಯ ಸ್ಥಿತಿ 8ಿಗತಿಗಥ “ಬಗೆಗೆ ಅಭ್ಯಾಸವಿತ್ತು. ಜನರ ಜೊತೆಗೆ ಆತ್ಮೀಯವಾದ 
ನಂಟಿತ್ತು. 


ಸಂಜೆ ಹೊತ್ತು ಸಂಕೇಶ್ವರ ಫ್ಯಾಕ್ಷರಿಯಿಂದ ಊರಿಗೆ ಮರಳಿದರೆ, ಅವರ 
ಕಾರು ನೇರವಾಗಿ ಮನೆಗೆ ಹೋಗುತ್ತಿರಲಿಲ್ಲ. ಹಣಮಂತದೇವರ ಗುಡಿಯ ಹತ್ತಿರವೇ 
ಅದು ನಿಲ್ಲಬೇಕು. ಅದು ಪೂರ್ವಯೋಜಿತ. ಸಾಹುಕಾರರು ಇಳಿಯುತ್ತಿದ್ದರು. 
ಗುಡಿಯ "ಕಟ್ಟೆಯ ಮೇಲೆ ಕುಳಿತಿದ್ದ ಜನರ ನಡುವೆ ಕೂಡುತ್ತಿದ್ದರು. ಅಲ್ಲಿಂದಲೇ 
ಡ್ರಾಯವರನಿಗೆ ಊಟ ತರಲು ಹೇಳುತ್ತಿದ್ದರು. ಆ ಮೇಲಿ ಊರಿನ: ಆಗುಹೋಗುಗಳ 
ಪರಿಶೀಲನೆ (Auditing), ಕುಳಿತಲ್ಲಿಯೇ ಒಂದು ಸಣ್ಣ ಸಭೆ ನಡೆಯುತ್ತಿತ್ತು ಸಭೆ 
ಮುಗಿದರೂ ಸಾಹುಕಾರರು ಅಲ್ಲಿಯೇ ಕೂಡುತ್ತಿದ್ದರು. ಅವರಿದ್ದಲ್ಲಿಗೇ. ಊಟ 
ಬರುತ್ತಿತ್ತು ಅಂಗೈ ಯಲ್ಲಿ ತಂಗಳ ರೊಟ್ಟಿ ಇಟ್ಟುಕೊಂಡು ರುಣಕ, ಹಿಂಡಿ, ಮೊಸರು 
ಕಲಿಸಿಕೊಂಡು, "ಉಪ್ಪಿನ ಕಾಯಿ ನ೦ಜುತ್ತ. ಸಂತೋಷದಿಂದ ಉಣ್ಣುತ್ತಿದ್ದರು. 
ಅವರು ಶಾಟು ಉಪಯೋಗಿಸುತ್ತಿದ್ದುದೇ ಸಣಮೆ. ಆದರೆ ತಮ್ಮ ಪಕ್ಕದಲ್ಲಿದ್ದ ವರು 
ತಾಟಿನಲ್ಲಿಯೇ ಉಣಬೇಕು. ಡೆ ಡ್ರೈಪರ್‌ ಕೂಡ ತಾಟಿನಲ್ಲಿಯೇ ಉಣ್ಣಬೇಕು. "ಇದು 
ಅವರ ಆಗಹ, ಮನೆ ಮಂದಿಗೆ ತಾಕೀತು ಇತ್ತು ಬಿಸಿ ಅಡಿಗೆಗಿಂತ ತಂಗಳ 
ಅಡಿಗೆಯ ಬಗೆಗೆ ವಿಶೇಷ ಪ್ರೀತಿ. ಅನ್ನ ಕೆಡಿಸಬಾರದೆಂಬುದು ಅವರ ಪಾಲಿಸಿ. 
ಅದನ್ನು ಅಕ್ಷರಶ ಪಾಲಿಸುತ್ತಿದ್ದರು. 


ವಿಶ್ವನಾಥ ಕತ್ತಿ ಅವರ, ಜನಸೇವೆಯ ಈ ಮಾದರಿ ಅವರೇ 
ಕಂಡುಕೊಂಡಿದ್ದ ದಾರಿಯಾಗಿತ್ತು, ಜೀವನಶೈಲಿಯಾಗಿತ್ತು. ಅವರೆಂದೂ 
ಸಾಮಾನ್ಯರಿಗಿಂತ ಅ ತಾಮ ಭಿನ್ನ ಎಂದು ತೋರಿಸಿಕೊಳ್ಳಲು ಬಯಸುತ್ತಿರಲಿಲ್ಲ. 
ಇದರಿಂದ ಅವರ ಜನ ಸಂಪರ್ಕ ಬೆಳೆಯಿತು. ಮೋಳಾನ ನುಭವ ಬೆಳೆಯಿತು 


48 ವಿತನಾಥ ಕತಿ 


ಸೇವೆಯ ಅವಕಾಶಗಳೂ ಬೆಳೆದವು. ಅಧಿಕಾರ ಅಂತಸುಗಳು ಅವರು ಬಯಸದೆ 
ಅವರನ್ನರಸಿ ಬಂದವು. ಇದರಿಂದ ಊರು, ತಾಲೂಕು ಪರಿಸರ ಸುಧಾರಿಸಿತು. 
ಜನರ ಜೀವನ ಸುಧಾರಣೆಯಾಯಿತು, ಈಗ ಸಾಹುಕಾರರ ಸಹಕಾರ ರಂಗದ 
ಸೇವೆಯ ಕ್ಷೇತ್ರಗಳನ್ನು ಒಂದೊಂದಾಗಿ ಅವಲೋಕಿಸೋಣ. 


1. ಬೆಲ್ಲದ ಬಾಗೇವಾಡಿ ಅರ್ಬನ್‌ ಕೋ ಆಪರೇಟಿವ್ನ್‌ ಬ್ಯಾಂಕ್‌ 
(ಬೆಲ್ಲದ ಬಾಗೇವಾಡಿ ಅರ್ಬನ್‌ ಸೌಹಾರ್ದ ಸಹಕಾರ ಬ್ಯಾಂಕ್‌) 


ಬಾಗೇವಾಡಿಯಲ್ಲಿ ಎದ್ದು ಕಾಣುವ ಎರಡು ಮಹತ್ವದ ಸಂಸ್ಥೆಗಳಲ್ಲಿ 
ಒಂದು ಅರ್ಬನ್‌ ಬ್ಯಾಂಕ್‌. ಮತ್ತೊಂದು ಕೃಷಿ ಸೇವಾ ಸಹಕಾರಿ ಬ್ಯಾಂಕ್‌. 
ಎರಡೂ ಸ್ಪಂತ ಕಟ್ಟಡಗಳಲ್ಲಿ ಎದ್ದು ನಿಂತಿರುವ ಸುಸಜ್ಜಿತ ಸುಂದರ ಕಟ್ಟಡಗಳು. 
ಇತ್ತೀಚೆಗೆ "ಸಹಕಾರ ಕ್ಷೇತ್ರ ಸಮಸ್ಯೆಗಳ ಆಗರವಾಗಿದೆ. ಅದರ ಅಸಿತ ಕುಸಿಯುತ್ತಿದೆ” 
ಎಂಬುದು ಸಾಮಾನ್ಯವಾದ ಗೊಣಗಾಟ. ಆದರೆ ಬೆಲ್ಲದ ಬಾಗೇವಾಡಿಯ ಈ 
ಎರಡೂ ಬ್ಯಾಂಕುಗಳು ತಮ್ಮ ಕಾರ್ಯದಕ್ಷತೆಯಲ್ಲಿ, ಕಾರ್ಯಕ್ಷಮತೆಯಲ್ಲಿ ಯಾವುದೇ 
ವ್ಯತ್ಯಾಸವಿಲ್ಲದೆ ವ್ಯವಹಾರ ನಡೆಸಿವೆ. ಪ್ರಗತಿಪಥದಲ್ಲಿ ಸಾಗಿವೆ. ಇವತ್ತಿಗೂ ಈ 
ಎರಡೂ ಬ್ಯಾಂಕ್‌ಗಳ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿಲ್ಲ. ಆದರೆ ಎಲ್ಲ 
ಚಟುವಟಿಕೆಗಳು ಮಾತ್ರ ಸುಸೂತ್ರ ಪರಸ್ಪರ ಸಮ್ಮತ. ಎರಡೂ ಸಂಸ್ಥೆಗಳು "ಅತ್ಯುತ್ತಮ 
ಸಹಕಾರಿ ಸಂಸ್ಥೆ'ಗಳೆಂದು ರಾಜ್ಯಮಟ್ಟದ, ರಾಷ್ಟಮಟ್ಟಿದ ಗೌರವಕ್ಕೆ ಪಾತ್ತವಾಗಿವೆ. 
ಪ್ರಶಸಿಗಳನ್ನು ಪಡೆದಿವೆ. ಬೆಲದ ಬಾಗೇವಾಡಿಯ ಭಾಗ್ಯರೇಖೆಗಳಂತಿರುವ ಈ 
ಬ್ಯಾಂಕುಗಳ ಬೀಗಿ. ಉತ್ತರೋತ್ತರ ಬೆಳವಣಿಗೆಯ ಹಿಂದಿನ ಶಕ್ತಿ ಎಂದರೆ ವಿಶ್ವನಾಥ 
ಕತ್ತಿ ಅವರು. ಅವರು ಮಾಡಿದ ಉಪಕಾರವನ್ನು ಸ್ಮರಿಸುವುದಕ್ಕಾಗಿಯೇ ಅರ್ಬನ್‌ 
ಬ್ಯಾಂಕಿನ ಕಟ್ಟಡದ ಮುಂದೆ ಅವರ ಕಂಚಿನ ಮತ್ನಳಿ ಸ್ಥಾಪಿಸಲಾಗಿದೆ. ಒಳಗಡೆ 
ವಿಶ್ವನಾಥ ಕತ್ತಿ ಸ್ಮಾರಕ ಭವನವಿದೆ. ಇಂದು ವಿಶ್ವನಾಥ ಕತ್ತಿ ಅವರ ಮಕ್ಕಳಾದ 
ಮಾನ್ಯ ಉಮೇಶ ಕತ್ತಿ ಹಾಗೂ ಮಾನ್ಯ ರಮೇಶ ಕತ್ತಿ ಅವರ ನೇತೃತ್ವದಲ್ಲಿ ಈ 
ಬ್ಯಾಂಕುಗಳು ಯಶಸ್ಸಿನ ಪಥದಲ್ಲಿ ಸಾಗಿವೆ. 


ವಿಶ್ವನಾಥ ಕತ್ತಿ ಅವರು 1957-58ರಲ್ಲಿ ಅರ್ಬನ್‌ ಕೋ ಆಪರೇಟಿವ್ಸ್‌ 
ಬ್ಯಾಂಕಿನ ಅಧ್ಯಕ್ಷರಾಗುವ ಮೂಲಕ ಸಹಕಾರ ರಂಗವನ್ನು ಪ್ರವೇಶಿಸಿದ್ದನ್ನು ಈಗಾಗಲೇ 
ಗಮನಿಸಿದ್ದೇವೆ. ಇವರ ಪ್ರಯತ್ನದಿ೦ದ ಎರಡು-ಮೂರು ವರುಷಗಳ 
ಅವಧಿಯಲ್ಲಿಯೇ ಅರ್ಬನ್‌ ಬ್ಯಾಂಕ್‌ ಗಣನೀಯ ಪ್ರಗತಿ ಸಾಧಿಸಿತು. ಠೇವಣಿ 
ಸಂಗ್ರಹ ಹೆಚ್ಚಿತು. ದುಡಿಯುವ ಬಂಡವಾಳ ಬೆಳೆಯಿತು. ಸಾಲದ ಯೋಜನೆಗಳು 


ಸಂಸದೀಯ ಪಟು 49 


ವಿಸ್ತಾರವಾದವು. ಸಂಕೇಶ್ವರ ಸಕ್ಕರೆ ಕಾರಖಾನೆಯಲ್ಲಿ ಅವರು ನಿರ್ದೇಶಕರಾಗಿ 
ಸೇವೆ ಪ್ರಾರಂಭಿಸಿದ ಮೇಲೆ ಬ್ಯಾಂಕುಗಳ ವ್ಯವಹಾರ ಎರಡು-ಮೂರು ಪಟ್ಟು 
ಬೆಳೆಯಿತು. ಲಾಭ ಗಳಿಸುವುದೇ ಸಹಕಾರಿ "ಬ್ಯಾಂಕಿನ ಮುಖ್ಯ ಉದ್ದೇಶವಲ್ಲಿ 
ಎಂದು ತಿ ಸಾಹುಕಾರರು ಸದಸ್ಯರಿಗೆ ಹೊಸ ಹೊಸ ಸವಲತ್ತುಗಳನ್ನು ಕಲ್ಪಿಸಿದರು. 
ಬಡವರಿಗೆ, ಹಿಂದುಳಿದ ವರ್ಗದವರಿಗೆ, ಮಹಿಳೆಯರಿಗೆ ಸಾಲ ನೀಡುವುದರ 
ಮೂಲಕ ಊರಿನ ಆರ್ಥಿಕ ಪ್ರಗತಿಗೆ ಕಾರಣರಾದರು. ಕೃಷಿ ಅವಲಂಬಿತ 
ಉದ್ಯೋಗಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವ ಮೂಲಕ ರೈತರ 
ಜೀವನ ಮಟ್ಟ ಸುಧಾರಣೆಗಾಗಿ ಶ್ರಮಿಸಿದರು. 


1970ರಲ್ಲಿ ಬ್ಯಾಂಕಿಗಾಗಿ ಸ್ವಂತ ಕಟ್ಟಡ ನಿರ್ಮಿಸಬೇಕೆಂದು ಕತ್ತಿಯವರು 
ಕೆಲವು ಯೋಜನೆಗಳನ್ನು ರೂಪಿಸಿದರು. ಮುದ್ದತ್ತಿನ ಠೇವಣಿ, ಕಟ್ಟಡದ ನಿಧಿ 
ಇತ್ಯಾದಿ ಬಾಬುಗಳ ಮೂಲಕ 65,000 ರೂ. ಕೂಡಿಸಿದರು. 1971 ರಲ್ಲಿ ಕಟ್ಟಡ 
ಪೂರ್ಣವಾಯಿತು. 1971ರಲ್ಲಿ ಕಟ್ಟಡದ ಉದ್ರಾಟನೆ ಹಾಗು ಬ್ಯಾಂಕಿನ ಬೆಳ್ಳಿ 
ಮಹೋತ್ತವ ಸಮಾರಂಭ ಕೂಡಿಯೇ ಜರುಗಿದವು. ಸಮಾರಂಭಕ್ಕೆ ಪಾಂಡಿಚೇರಿಯಲ್ಲಿ 
ಗವರ್ನರ್‌ ಆಗಿದ್ದ ಶ್ರೀಮಾನ್‌ ಬಿ.ಡಿ. ಜತ್ತಿ ಅವರು ಆಗಮಿಸಿದ್ದರು. ಅದಾದ 
ಮೇಲೆ ಬ್ಯಾಂಕಿನ ವ್ಯವಹಾರ ಗಣನೀಯವಾಗಿ ಬೆಳೆಯಿತು. ಈ ಬೆಳವಣಿಗೆಯಿಂದ 
ಹೊಸ ಕಟ್ಟಡವೂ ಸಣ್ಣದಾಗತೊಡಗಿತು. ಮತ್ತೆ ಕತ್ತಿ ಸಾಹುಕಾರರು ವಿಶಾಲವಾದ 
ಕಟ್ಟಡವೊಂದರ ಕನಸು ಕಾಣತೊಡಗಿದರು. ಅದಕ್ಕಾಗಿ ಸ್ಥಳವನ್ನು 
ಹುಡುಕಾಡತೊಡಗಿದರು. ಊರಿನ ಮಧ್ಯದಲ್ಲಿಯೇ ಇರುವ ವಿಶಾಲವಾದ ಸ್ಥಳವು 
ಬ್ಯಾಂಕಿಗಾಗಿ ಯೋಗ್ಯವೆನಿಸಿತು. ಅದನ್ನು ಖರೀದಿಸಲು ಜಿಲ್ಲಾಧಿಕಾರಿಗಳ ಅನುಮತಿ 
ಪಡೆದರು. ಮತ್ತು ಗಡಹಿಂಗ್ಲಜದ ಬಾಬಾಸಾಹೇಬ ಪಾಟೀಲರಿಂದ ನೀಲನಕ್ಷೆ 
ಸಿದ್ಧಪಡಿಸಿದರು. ಅದಕ್ಕೆ ತಗಲುವ ದೊಡ್ಡ ಮೊತ್ತದ ನಿಧಿ ಸಂಗ್ರಹಿಸಲು ತುಂಬ 
ಪರಿಶ್ರಮ ಪಟ್ಟರು. ಶ್ರೀಯಾ ಲಪ್ತ ಮುನ್ನೋಳಿ ಬ್ಯಾಂಕಿನ ಸೆ ಕೆಟರಿ, ಬಿ.ಎಸ್‌. ಕತ್ತಿ, 
ಆರ್‌.ಟಿ.ಶಿರಾಳೆಕರ ಮುಂತಾದ ಉತ್ಪಾಹಿ ಜನರನ್ನು ಕರೆದುಕೊಂಡು ಕಟ್ಟಡದ 
ಸಲುವಾಗಿ ಓಡಾಡಿದರು. ಅವರ ಮುನಸಿನಂತೆಯೇ ನೂತನ ಕಟ್ಟಡವೂ 
ರೂಪಗೊಳ್ಳತೊಡಗಿತು. ಇನ್ನೇನು ಅದು ಮುಗಿಯುವ ಹಂತದಲ್ಲಿತ್ತು ಅದರ 
ಉದ್ದಾಟನೆಯ ಜೊತೆಗೆ ದೊಡ್ಡ ಸಮಾರಂಭವನ್ನು ಬೆಲ್ಲದ ಬಾಗೇವಾಡಿಯಲ್ಲಿ 
ಹಮ್ಮಿಕೊಳ್ಳುವ ಯೋಚನೆಯೂ ಅವರಲ್ಲಿತ್ತು. ಆದರೇನು, ಅದರ ಉದ್ರಾಟನೆ 
ಕಣ್ಣಾರೆ ನೋಡುವ ಭಾಗ್ಯ ಅವರಿಗಿರಲಿಲ್ಲ. ಅವರ ಪ್ರಯತ್ನದ ಫಲವಾಗಿಯೇ 
ತನೆಯೆತಿ ತ್ತಿದ್ದ ನೂತನ ಕಟ್ಟಡದ ಉದ್ದಾಟನೆಯು ಅವರ ಸ ಸ್ಮಾರಕ bE ಮೂರ್ತಿಯ 
ಎದುರಿನಲ್ಲಿ ನೆರವೇರಬೇಕಾಯಿತು. 


50 ವಿಶ್ವನಾಥ ಕತ್ತಿ 


2. ಬೆಲ್ಲದ ಬಾಗೇವಾಡಿ ಕೃಷಿ ಸೇವಾ ಸಹಕಾರಿ ಬ್ಯಾಂಕ್‌. ಲಿ. 


ಬೆಲ್ಲದ ಬಾಗೇವಾಡಿಯ ಕೃಷಿ ಸೇವಾ ಸಹಕಾರಿ ಬ್ಯಾಂಕ್‌ನ 
ಅಭಿವೃದ್ಧಿಗಾಗಿಯೂ ಶ್ರೀಯುತರ ಸೇವೆ ಅನನ್ಯವಾಗಿದೆ. 27.9.1963 ರಂದು 
ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಆರಂಭಿಸಿದರು. ರೈತ ಸದಸ್ಯರಿಗೆ, ಕಬ್ಬು ಬೆಳೆಗಾರರಿಗೆ 
ರಾಸಾಯನಿಕ ಗೊಬ್ಬರ, ಉತ್ತಮ ಬೀಜ, ಆಧುನಿಕ ಉಪಕರಣಗಳನ್ನು 
ಪೂರೈಸುವುದಕ್ಕಾಗಿ ಸುಲಭದ ಸಾಲ ಯೋಜನೆಯನ್ನು ಇವರು ಜಾರಿಗೆ ತಂದರು. 
ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಬೆಳೆಯುವುದಕ್ಕೆ ಪ್ರೋತ್ಸಾಹಿಸಿದರು. ಶ್ರೀಪಾಲಪ್ಪ 
ಮುನ್ನೊ ಳಿ, ಚಂದ್ರಕೇಖರ ಬೆಲ್ಲದ, ಗುಂಡಪ್ಪ ಖೇಮಲಾಖುರೆ, ಹಣಮಂತ 
ಹ ಚಂದಕಾಂತ ಮಹಾಂತಪ ಕತ್ತಿ- ಈ ಉತ್ಪಾಹಿ ಕಾರ್ಯಪಡೆ 
ಕಟ್ಟಿಕೊಂಡು ಬ್ಯಾಂಕಿನ ಶ್ರೇಯಸ್ಸಿಗಾಗಿ ದುಡಿದರು. ಜನರಿಗೆ ಜೀವೆಸಾವಶ್ಯಕ ವಸ್ತುಗಳು 
ಸುಲಭ ದರದಲ್ಲಿ ದೊರೆಯಲು ಬ್ಯಾಂಕ್‌ ಮೂಲಕ ಏರ್ಪಾಟು ಮಾಡಿದರು. 
ಜನರಿಗೆ ಸಕಾಲದಲ್ಲಿ, ಸರಿಯಾಗಿ ಬ್ಯಾಂಕ್‌ ಸೇವೆ ಲಭ್ಸವಾಗಬೇಕೆಂದು ಸಿಬ್ಬಂದಿಯನ್ನು 
ಹೆಚ್ಚಿಸಿದರು. ಇವರ ಅವಧಿಯಲ್ಲಿಯ ಪ್ರಗತಿಯಿಂದ ಬ್ಯಾಂಕಿನ ಸ್ಥಾನ "ಅ' ವರ್ಗಕ್ಕೆ 
ಬಡತಿಯಾಯುತು. 


ವಿಶ್ವನಾಥ ಸಾಹುಕಾರರ ಅವಧಿಯಲ್ಲಿಯೇ ಈ ಬ್ಯಾಂಕಿನ ವಜ್ರಮಹೋತ್ಸವ 
ಸಮಾರಂಭವು 6.11967 ರಂದು ಬಲು ಅದ್ದೂರಿಯಿಂದ ಜರುಗಿತು. ಸಮಾರಂಭಕ್ಕೆ 
ಆಗಿನ ಮೈಸೂರು ರಾಜ್ಯದ ಆಹಾರ ಸಚಿವರಾಗಿದ್ದ ಬಿ.ಡಿ.ಜತ್ತಿ ಅವರು ಮತ್ತು 
ಸಂಕೇಶ್ವರದ ಹಿರಿಯ ನಾಯಕ ಅಪ್ಪಣಗೌಡ ಪಾಟೀಲರು ಅತಿಥಿಗಳಾಗಿ 
ಭಾಗವಹಿಸಿದ್ದರು. ವಿಶ್ವನಾಥ ಕತ್ತಿ ಸಾಹುಕಾರರು ಕರೆದಾಗ ಯಾವುದೇ ಹಿರಿಯ 
ನಾಯಕರು, ಅಧಿಕಾರಿಗಳು ಬೆಲ್ಲದ ಬಾಗೇವಾಡಿಗೆ ಬರಲು ಇಲ್ಲವೆನ್ನುತ್ತಿರಲಿಲ್ಲ. 
ಅವರ ಸಹವಾಸಕ್ಕೆ ಬಂದವರು ಅವರನ್ನು ಎಂದಿಗೂ ಮರೆಯುತ್ತಿರಲಿಲ್ಲ. ಅವರ 
ಸ್ನೇಹಪರುಷದ ಪರಿಣಾಮವು ಅಗಾಧವಾಗಿತ್ತು. ಅವರ ಮಾತಿನ ಚಾತುರ್ಯೌ, 
ಕೆಲಸದ ವೈಖರಿ ವಿರೋಧ ಪಕ್ಷದವರನ್ನೂ ಗೆದ್ದು ಬಿಡುತ್ತಿತ್ತು. 


ಸಾಹುಕಾರರು ಈ ಬ್ಯಾಂಕಿಗಾಗಿ ಮಾಡಿದ ಮತ್ತೊಂದು ಮಹತ್ವದ 
ಕೆಲಸವೆಂದರೆ.150 ಟನ್‌ ಸಾಮಗ್ರಿ ಸಂಗ್ರಹಿಸುವಂಥ ದೊಡ್ಡ ಉಗ್ರಾಣ ಕಟ್ಟಿಸಿದ್ದು. 
ಮೊದಲಿದ್ದ ಉಗ್ರಾಣಕ್ಕೆ ಹೊಂದಿಕೊಂಡಿದ್ದ ಖಾಲಿ ಜಾಗವನ್ನು ಖರೀದಿಸಿ, ಅಲ್ಲಿ 
ದೊಡ್ಡದಾದ ಕಟ್ಟಡ ತ್ರಣೆಯೆತು ವಂತೆ ಆಡಳಿತ ಮಂಡಳಿಯ ಜೊತೆಗೆ ಓಡಾಡಿದರು, 
1969ರಲ್ಲಿ ಉಗ್ರಾಣ ಸಿದ್ದವಾಯಿತು. 1970 ರವರೆಗೆ ಇವರು ಬ್ಯಾಂಕಿನ ಆಧ್ಯಕ್ಷರಾಗಿ 
ಸೇವೆ ಸಲ್ಲಿಸಿದರು. ಆಮೇಲೆ ಪೋಷಕರಾಗಿ, ಮಾರ್ಗದರ್ಶಕರಾಗಿ ಬ್ಯಾಂಕಿನ 
ಸರ್ವಾಂಗೀಣ ಬೆಳವಣಿಗೆಗ ಶಮಿಸಿದರು. ಬ್ಯಾಂಕಿನ ಪ್ರಗತಿಯ ದೃಷ್ಟಿಯಿಂದ 


ಸಂಸದೀಯ ಪಟು 51 


ಇವರ ಅವಧಿ ಸುವರ್ಣಕಾಲವೆನಿಸಿತು. ಇಂದಿಗೂ ಬೆಲ್ಲದಬಾಗೇವಾಡಿ ಜನರು 
ಆ ಅವಧಿಯನ್ನು ಅಭಿಮಾನದಿಂದ ನೆನೆಸುತ್ತಾರೆ. 


ಊರು ಸುಧಾರಿಸಬೇಕು. ಊರ ಜನರು ಸುಖವಾಗಿರಬೇಕೆಂಬುದು 
ಸಾಹುಕಾರರ ನಿರಂತರ ಚಿಂತನೆಯಾಗಿತ್ತು. ಅದರ ಫಲವೇ "ಗ್ರಾಮ ಸುಧಾರಣ 
ಸಮಿತಿ. ಅದನ್ನು 1960ರಲ್ಲಿ ಸ್ಥಾಪಿಸಿದರು. ಸಾಮಾನ್ಯ ಜನರಿಗೆ ಮೂಲಭೂತ 
ಆವಶ್ಯಕತೆಗಳನ್ನು ಪೂರೈಸುವ ; ಯೋಜನೆಯನ್ನು ರೂಪಿ ಸಿರು. ಹಳ್ಳಿಗಳಲ್ಲಿ ಹೆರಿಗೆಯ 
ಸಂದರ್ಭವೆಂದರೆ ಗಂಡಾಂತರಕಾರಯಾವಷ; ಆಸ್ಪತ್ರೆ ಇದ್ದ ಊರುಗಳಿಗೆ 

ಆಗುವಷ್ಟರಲ್ಲಿ ಏನು ಸಂಭವಿಸುವುದೋ ಹೇಳಲು ಬರುತ್ತಿರಲಿಲ್ಲ ಬಡ ಹೆಣ್ಣು 
ಮಕ್ಕಳಿಗಂತೂ ಇದೊಂದು ಸಾವು ಬದುಕಿನ ಹೋರಾಟ. ಈ ಸಮಸೆ ಗೆ 
ಪ "ಪೆರಿಗೆ ಆಸ್ಪತ್ರೆ' ಆರಂಭಿಸಿ ಹೆಣ್ಣುಮಕ್ಕಳಿಗೆ ಅನುಕೂಲ ಒದಗಸಿದರು. 
ಇದಕ್ಕೆ ಎರಡು ಸಾವಿರ ದೇಣಿಗೆ ಕೊಟ್ಟು ಅಜ್ಜಿ ಚನಬಸಮ್ಮನವರ ಹೆಸರಿಟ್ಟರು. 
ವಾರಕ್ಕೆರಡು ಬಾರಿ ಘಟಪ್ರಭಾದ ಕರ್ನಾಟಕ " ಆರೋಗ್ಯಧಾಮದಿಂದ ವೈದ್ಯರು 
ಖು: ತಪಾಸಣೆ ಮಾಡಲು ವ್ಯವಸ್ಥೆ ಸ್ಸ ಮಾಡಿದರು. ಟರ ಜೊತೆಗೆ 
ನೀರಿನ ಯೋಜನೆ ಬಾಗೇವಾಡಿಗೆ ಮಂಜೂರಾಗಲು ಪ್ರಯತ್ನಿಸಿದರು. ಊರಿಗೆ 
ವಿದುತ್‌ ಬೆಳಕು ಹರಿದು ಬರಲು ಆಸ್ಥೆ ವಹಿಸಿ ದುಡಿದರು. 1971ರಲ್ಲಿ ರಚನೆಯಾದ 

ಹುಕ್ಳೇರಿಯ ರೂರಲ್‌ ಇಲೆಕ್ತಿಕ್‌ ಸೊಸಾಯಿಟಿಯ ನಿರ್ದೇಶಕರಾಗಿ ಆಯ್ಕೆಯಾಗಿ, 
ಈರನ ಭಾಗ್ಯಕ್ಕೆ " ಬೆಳಕು" ತಂದುಕೊಡುವಲ್ಲಿ ಯಶಸ್ವಿಯಾದರು. ವಿಶ್ವನಾಥ 
ಕತ್ತಿಯವರಿಗೆ ಮೂಲಭೂತ ಸಮಸ್ಯೆಗಳ ಪರಿಚಯವಿದ್ದುದರಿಂದ ಮತ್ತು ಅವುಗಳ 
ಪರಿಹಾರದತ್ತ ತ್ರ ಆದ್ಯ ಗಮನವಿದ್ದುದರಿಂದ ಅವರು ತಳಮಟ್ಟದ ಸಾಮಾಜಿಕ ಸೇವಕರಾಗಿ 
ದುಡಿಯಲು. ಸಾಧ್ಯವಾಯಿತು . ಮಕ್ಕಳೆ, ಮಹಿಳೆಯರ, ಬಡವರ ಸ ಮಸ್ಯೆಗೆ ತೀವ್ರವಾಗಿ 
ಅವರು ಸ್ಪಂದಿಸಲು ಸ ಸಾಧ್ಯ ವಾಯಿತು. 


2 


3. ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರಖಾನೆ, ಸಂಕೇಶ್ವರ 


ಹರು -ಹುಕ್ಕೇರಿ, ಸಂಕೇಶ್ವರ ಜನರ ಜೀವನದಿ. ರಾಮತೀರ್ಥದ 
ಘಟ್ಟದ ಬಳಿಯಲ್ಲಿ ಹುಟ್ಟಿ ಹರಿದು ಬರುವ ಈ ನದಿಯ ದೃಶ್ಯ ರಮ್ಯವಾದುದು. 
ನಿಸರ್ಗದೇವಿ ತನ್ನು "ಬಂಗಾರವರ್ಣದ PE "ಜಿನ್ನು ಮೇಲೆ 
ಹರಡಿಕೊಂಡಿರುವಳೇನೋ ಎಂಬಂತೆ ವರ್ಣರಂಜಿತವಾಗಿ ಕಾಣುವ ನೀರಿನ 
ಹರಿವು ನೋಡಿ ಜನರು "ಹಿರಣ್ಕಕೇಶಿ” (ಬಂಗಾರ ಕೂದಲುಳ್ಳವಳು) ಎಂದು 
ಹೆಸರಿಟ್ಟು ಕರೆದದ್ದು ಔಚಿ ತೃಪೂರ್ಣವಾಗಿದೆ. ಹೆಸರಿಗೆ ತಕ್ಕಂತೆ ಕರ್ನಾಟಕ- 
ಮಹಾರಾಷ್ಟ ಗಡಿಭಾಗದ ರೈತರ ಬದುಕನ್ನು ಬಂಗಾರ ಮಾಡಲು ಈ ನದಿ 


ಹರಿಯುತ್ತಿದೆ. ಸಂಕೇಶ್ವರದ ಅಪಣ್ಣಗೌಡರ ನೇತ ೈತ್ನದಲ್ಲಿ ಅಸಿತ್ತಕ್ಕೆ ಬಂದ ಸಕ್ಕರೆ 
ಕಾರಖಾನೆಗೂ ನದಿಯ ಹೆಸ ರನ್ನೇ" ಇಡಲಾಗಿದೆ. ಹರಣ್ಯತೇತಿ ಸಹಕಾರಿ ಸರ್ಕರ 
ಕಾರಖಾನೆ'ಯು ಪುಣೆ ಣೆ-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಕೇಶ್ವರದ 
ಹತ್ತಿರ ತಲೆಯೆತ್ತಿದೆ. ತನ್ನ ಕಾರ್ಯವ್ಯೈ ಖರಿ, ರೈತರ ಹತಚಿಂತನೆಯಿಂದ” ಈ 
ಕಾರಖಾನೆ ದೇಶದಲ್ಲಿಯೇ ಗದ. ಈ ಕಾರಖಾನೆಯ 
ಶ್ರೇಯೋಭಿವೃದ್ಧಿಯಲ್ಲಿ ವಿಶ್ವನಾಥ ಕತ್ತಿಯವರ ಪಾತ್ರ ಗಮನಾರ್ಹವಾದುದು. 
ಅಪ್ಪಣ್ಣಗೌಡರ ಜೊತೆಗೆ ಮತ್ತು ಅವರ ನಂತರ ಕಾರಖಾನೆಯನ್ನು ಯಶಸಿನ 
ಪಥದಲ್ಲಿ ಸಾಗಲು ಇವರೂ ತಿಕರಣಪೂರ್ವಕ ಶ್ರಮಿಸಿದ್ದಾರೆ. 


1963ರಲ್ಲಿ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರಖಾನೆಯ ನಿರ್ದೇಶಕರಾಗಿ 
ಆಯ್ಕೆಯಾದರು. ಹಿರಿಯ ಸ್ವಾತಂತ್ಯ ಸೇನಾನಿ ಅಪುಣ್ಣಗೌಡ ಪಾಟೀಲರ 
ಒಡನಾಡಿಗಳಾಗಿದ್ದ ಇವರು ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರಖಾನೆಯ 
ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮದೇ ಆದ ವಿಶಿಷ್ಠ ಸೇವೆ ಸಲ್ಲಿಸಿದವರು. ಕಾರಖಾನೆಯ 
ನಿರ್ದೇಶಕ, ವೈಸ್‌ ಜೇರಮನ್ನ ಹಾಗು ಚೇರಮನ್ನರಾಗಿ ಸೇವೆ ಸಲ್ಲಿಸಿದರು. ಇವರ 
ಅಧಿಕಾರದ ಅವಧಿಯಲ್ಲಿ ಅಂದರೆ 1968ರಲ್ಲಿ ಸುಮಾರು 82.02 ಲಕ್ಷ ರೂ. 
ವೆಚ್ಚದಲ್ಲಿ ಕಾರಖಾನೆಯ ಪ್ರತಿದಿನ ಕಬ್ಬು ಸುರಿಸುವ ಸಾಮರ್ಥ್ಯವನ್ನು 1250 ಮೆ. 
ಟನ್ನು ನಿಂದ 1750 ಮೆ. ಟನ್ನಿಗೆ ವಿಸ್ತರಿಸಲಾಯಿತು. ನಂತರ 1975 ರಲ್ಲಿ 102.56 
ಲಕ್ಷ ರೂ. ವೆಚ್ಚದಲ್ಲಿ ಕಬ್ಬು 'ನುರಿಸುವ ಸಾಮರ್ಥ್ಯವನ್ನು 1750 ಮೆ.ಟನ್ನಿನಿಂದ 
2600 ಮೆ. ಟನ್ನಿಗೆ. ವಿಸ್ತರಿಸಲಾಯಿತು. 1981 ರಲ್ಲಿ 37130 ಲಕ್ಷ ರೂ. ವೆಚ್ಚದಲ್ಲಿ 
2600 ಮೆ. ನ ನಿಂದ 3500 ಮೆ.ಟನ್ನಿ ಗಳಿಗೆ ವಿಸ ಸ್ಪರಿಸಲಾಯಿತು. 


ಅದೇ ರೀತಿ ಕಾರಖಾನೆಯ ಕಬ್ಬು ಮರಿಸುವಿಕೆಯಿಂದ ಹೊರಬೀಳುವ 
ಮೊಲ್ಯಾಸಿಸನಿಂದ ಉಪ ಉತ್ಪತ್ತಿಯಾದ ಮದ್ಯಸಾರ ಉತ್ಪಾದನಾ ಘಟಕದ 
ಕಾರ್ಯವನ್ನು 1972ರಲ್ಲಿ ಕೈಗೆತ್ತಿಕೊಂಡು 70.00 ಲಕ್ಷ ರೂ. ವೆಚ್ಚದಲ್ಲಿ ಪ್ರತಿದಿನ 
27000 ಲೀಟರ್‌ ಮದ್ಯಸಾರ ಉತ್ಪಾದವಾ ಘಟಕವನ್ನು ಸ್ಥಾಪಿಸಲಾಯಿತು. ನಂತರ 
ರ ಮದ್ಯಸಾರ ಉತ್ಪಾದನಾ ಸಾಮರ್ಥ್ಯವನ್ನು 27,000 ಲೀಟರ್‌ ದಿಂದ 
ಪ್ರತಿದಿನ ೨4, 000 ಲೀಟರ್‌ಗಳಿಗೆ ವಿಸ ಸರಿಸಲಾಗಿದ್ದು ಇದಕ್ಕ ಒಟ್ಟು 202.76 ಲಕ್ಷ 
ವ ಖರ್ಚು ತಗಲಿದೆ. 


| 1967-68 ನೇ ಕಬ್ಬು ನುರಿಸುವ ಹಂಗಾಮಿಗೆ ಪ್ರತಿ ಟನ್‌ ಕಬ್ಬಿಗೆ 
ರೂ. 212-00 ಗಳನ್ನು ನೀಡಿದ್ದು, ಇದು ಇಡೀ ದೇಶದಲ್ಲಿಯೇ ಎಂದೆಂದಿಗೂ 
ಅಳಿಸಲಾಗದ ಹಾವಲ ಎಂಬುದು ಇಂದಿಗೂ ಕೂಡ ಅವಿಸ್ಠರಣೀಯ. ಏಕೆಂದರೆ 


ಸಂಸದೀಯ ಪಟು 53 


ಬಂಗಾರದ ಧಾರಣಿಯು ಒಂದು ತೊಲೆಗೆ 200 ರೂ. ಗಿಂತ ಕಡಿಮೆ ಇದ್ದ 
ಸಮಯದಲ್ಲಿ ಒಂದು ಟನ್‌ ಕಬ್ಬಿಗೆ ಬಂಗಾರದ ದರಕ್ಕಿಂತಲೂ ಹೆಚ್ಚಿಗೆ ದರ 
ನೀಡಿರುವುದು ಒಂದು ಸಾರ್ವಕಾಲಿಕ ದಾಖಲೆಯಾಗಿದೆ. ಇದನ್ನು ಕಾರಖಾನೆಯ 
ಇತಿಹಾಸದಲ್ಲಿಯೇ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಾಗಿರುವುದು ಹೆಮ್ಮೆಯ 
ಸಾಧನೆ. ಕಾರಖಾನೆಯ ಆಡಳಿತ ನಿರ್ವಹಣೆಯಲ್ಲಿ ಅತ್ಯಂತ ಕುಶಾಗಮತಿಗಳಾಗಿದ್ದ 
ಇವರು ಅಪ್ಪಣ್ಣಗೌಡರು ಚೇರಮನ್ನರಿದ್ದಾಗ ಹಿರಾಶುಗರ ಮಜದೂರ ಸಂಘ 
ಪ್ರಧಾನ ಕಾರ್ಯದರ್ಶಿ ಶ್ರೀ ಡಿ.ಎಸ್‌. ಸಮುದ್ರೆ ಅವರ ನೇತೃತ್ನದಲ್ಲಿ ನಡೆದ 
ಕಾರ್ಮಿಕರ ಮುಷ್ಟರವನ್ನು ಆಡಳಿತ ಮಂಡಳಿ ಹಾಗು ಕಾರ್ಮಿಕರ ಮಧ್ಯೆ 
ಸಂಧಾನಕಾರರಾಗಿ, ನಡೆಯಬಹುದಾಗಿದ್ದ ಮುಷ್ತರವನ್ನು ಕಾರಖಾನೆ ಬಂದ 
ಮಾಡದೇ ಶಾಂತರೀತಿಯಲ್ಲಿ ಬಗೆಹರಿಸಿದರು. ಇವರ ಚಾಣಾಕ್ಷ ಹಾಗೂ 
ಚಾತುರ್ಯವನ್ನು ಇಂದಿಗೂ 'ಕೂಡ ಜನರು ಸ್ಮರಿಸುವಂತಾಗಿದೆ. 


ಒಮ್ಮೆ ಕಾರ್ಮಿಕರು ಮುಷ್ಟರ ಪಾರಂಭಿಸಿದರು. ಆಗ ವಿಶ್ವನಾಥ ಕತ್ತಿಯವರು 
ಬೆಂಗಳೂರಿನಲ್ಲಿದ್ದರು. ಮುಷ್ನ ಷ್ಠರದ ಸುದ್ದಿ ತಿಳಿದ ಕೂಡಲೆ ಅವರು ಸಂಕೇಶ್ವರಕ್ಕೆ 
ಧಾವಿಸಿದರು. ಬಂದವರೇ ಕಾರ್ಮಿಕರನ್ನೆಲ್ಲ ಕರೆದು ಯೋಗಕ್ಷೇಮ ವಿ೭ ಜಾರಿಸಿದರು. 
ಬೇಡಿಕೆಗಳನ್ನು ಕೇಲದರು. ” ಲ ಕಬ್ಬಿನ ಹ ಹಾಲು ನುಡಿಯಿರಿ ಆ ಮೇಲೆ 
ಮಾತನಾಡೋಣ” ಎಂದರು. ಅವರ ಸ್ನೇಹದ ಮಾತಿಗೆ, ಪ್ರೀತಿಯ ಸಲುಗೆಗೆ 
ಕಾರ್ಮಿಕರು ಮೆತ್ತಗಾದರು. ಕಬ್ಬಿನ ಹಾಲು ಕುಡಿದರು. ಕಾರ್ಮಿಕರು ಕಬ್ಬಿನ 
ಹಾಲು ಕುಡಿದು ಸಮಾಧಾನವಾದಾಗ ಹೇಳಿದರು. "ಶೇಕಡಾ 20%ರಷ್ಟು ಬೋನಸ್‌ 
ಕೇಳುತ್ತಿದ್ದೀರಿ. ಕಾರಖಾನೆಯ ಲಾಭ ನಿಮ್ಮ ಶ್ರಮದ್ದು. ನಿಮ್ಮ ಹಣ ನಿಮಗೆ 
ಕೊಡಲು ನಮಗೇನೂ ಅಭ್ಯಂತರವಿಲ್ಲ. ನೀವೆಲ್ಲ ನಗುನಗುತಾ ಇರಬೇಕು. ಶೇಕಡಾ 
40% ರಷ್ಟು ಬೋನಸ್‌ ನಿಮಗೆ ಕೊಡಲಾಗುವುದು” ಎಂದರು. ಈ ಅನಿರೀಕ್ಷಿತ 
ಮಾತುಗಳನ್ನು ಕೇಳಿದ ಕಾರ್ಮಿಕರಿಗೆ ಎಲ್ಲಿಲ್ಲದ ಸಂತೋಷ. ಅವರು ವಿಶ್ವನಾಥ 
ಕತ್ತಿಯವರಿಗೆ 'ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸಿದರು. ಕಾರಖಾನೆಯ ಕೆಲಸ 
ನಿರಾತಂಕವಾಗಿ ಗಡು. ಕಾರ್ಮಿಕರ ಹೃದೆಯ ಗೆಲ್ಲುವ ಕೌಶಲ್ಯ ಅವರಿಗಿತ್ತು 
ಇಂತಹ ಹಲವಾರು ನಿದರ್ಶನಗಳನ್ನು ಧಾರಖಾನೆಯ ಚರಿತ್ರೆಯಲ್ಲಿ ನೆನಪಾಗಿ 
ಉಳಿದಿವೆ? 


ಈ ರೀತಿ ಕಾರಖಾನೆಯ ಅಭಿವೃದ್ಧಿಕಾ ರ್ಯದಲ್ಲಿ ಸಿಂಹಪಾಲು ನೀಡಿದ 
ಇವರ ಕಾರ್ಯ ನ ಸಹಕಾರ, ಹ ಶೈಕ್ಷಣಿಕ ಹಾಗೂ ಹತು ಹಲವು 
ರಂಗಗಳಲ್ಲಿ ನೀಡಿದ ಇವರ ಅನುಪಮ ಸೇವೆಯನ್ನು ಅನುಲಕ್ಷಿಸಿ 1974ರಲ್ಲಿ 
ಕರ್ನಾಟಕ A ಪರಿಷತ್ತಿಗೆ ಜರುಗಿದ ಚುನಾವ ಹೆಯಲ್ಲಿ ಸ್ಥಳೀಯ ಸಂಸ್ಥೆಗಳ 


ವತಿಯಿಂದ ಆಯ್ಕೆಯಾದರು. 1976ರಿಂದ 1982 ರವರೆಗೆ ವಿಧಾನ ಪರಿಷತ್‌ 
ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಹುಕ್ಕೇರಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ 


ಕಾರಣಕರ್ತರಾದರು. 


ಅಂದು ಮಾಡಿದ ಅನುಪಮ ಸೇವೆಯಿಂದಾಗಿ ಸಹಕಾರಿ ರಂಗದ 
ದೀಮಂತ ನಾಯಕರಾಗಿ ಜನಮಾನಸದಲ್ಲಿ ಇನ್ನೂ ಉಳಿದುಕೊಂಡಿದ್ದಾರೆ. 


4. ಬೆಳಗಾವಿ ಜಿಲ್ಲಾ ಮಧ್ಯವ ವರ್ತಿ ಸಹಕಾರಿ ಬ್ಯಾಂಕ, ಬೆಳಗಾವಿ 


ಡಿ.ಸಿ.ಸಿ. ಬ್ಯಾಂಕ್‌ ರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಸಹಕಾರಿ ಬ್ಯಾಂಕ್‌ 
ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕರ್ನಾಟಕದ ಮಟ್ಟಿಗೆ ಗ್ರಾಮೀಣ ಅಭಿವೃ ದ್ಥಿಯಲ್ಲಿ 
ಈ ಬ್ಯಾಂಕಿನ ಸೇವೆ ಅಗ್ಗಮಾನ್ಯವೆಂದು ಗುರುತಿಸಲ್ಪಡುತ್ತದೆ. 10 ಫೆಬ್ರುವರಿ i919 
ರಲ್ಲಿ ಸ ಕಾರ್ಯಾರಂಭ ಮಾಡಿತು. ಆರಂಭದಲ್ಲಿ ಕೇವಲ 9 ಸಂಘಗಳು, 26 
ಸದೆಸ್ಕರನ್ನು ಹೊಂದಿತ್ತು ಈಗ ಇದರ ವಹಿವಾಟು ಅನೇಕ ಕೋಟಿಗಳನ್ನು ಮೀರಿದೆ. 
ಇಂಥ ಐತಿಹಾಸಿಕ ಬ್ಯಾಂಕು ವಜಮಹೋತ್ಸವದ ಹೊಸ್ತಿಲಲ್ಲಿ ಇರುವಾಗ ವಿಶ್ವನಾಥ 
ಕತ್ತಿ ಅವರು ನಿರ್ದೇಶಕರಾಗಿ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಪ್ರವೇಶಿಸಿದರು. 
ಜನವರಿ 1979ರಲ್ಲಿ ಜರುಗಿದ ಅರ್ಬನ್‌ ಸಹಕಾರಿ ಬ್ಯಾಂಕುಗಳ "ಮತದಾರರು 
ಇವರನ್ನು ಆರಿಸಿ ಕಳಿಸಿದ್ದರು. ಆಗ ಪ್ರಧಾನ ಮಂತ್ರಿಗಳ 20 ಅಂಶಗಳ ಆರ್ಥಿಕ 
ಕಾರ್ಯಕ್ರಮದ ಅನುಷ್ಠಾನವನ್ನು ಬ್ಯಾಂಕು ವಿಶೇಷ ಆದ್ಯತೆ ಮೇರೆಗೆ ಎತ್ತಿಕೊಂಡಿತ್ತು 
ದುರ್ಬಲರಿಗೆ, ಹಿಂದುಳಿದವರಿಗೆ, ಸಣ್ಣ ರೈತರಿಗೆ ಸಾಲದ ಸವಲತ್ನುಗಳನ್ನು ತಲುಪಿಸುವ 
ಕೆಲಸ ನಡೆದಿತ್ತು. ಶಂಕರರಾವ್‌ ನಲವಡೆ ಅವರು ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. 
ವಿ.ಎಂ. ಪಟ್ಟೇದ ಅವರು ಸಾಲ ಮತ್ತು ಆರ್ಥಿಕ ವ್ಯವಹಾರಗಳ ಮ್ಯಾನೇಜರರಾಗಿದ್ದರು. 
ಇವರ ಬಳಗಕ್ಕೆ ಕತ್ತಿ ಸಾಹುಕಾರರು ಸೇರಲು ಬ್ಯಾಂಕಿನ ಚಟುವಟಿಕೆಗಳಿಗೆ ಇನ್ನಷ್ಟು 
ಸ್ಫೂರ್ತಿ ದೊರೆಯಿತು. 


ಬ್ಯಾಂಕ್‌ ಮ್ಯಾನೇಜರ್‌ ಆಗಿದ್ದ ವ್ರಿಎಂ. ಪಟ್ಟೇದ ಅವರು ನೆನಪಿಸಿಕೊಳ್ಳುವ 

ಪ್ರಕಾರ: "ವಿಶ್ವನಾಥ ಇತ್ತಿಯವರು ನಿರ್ದೇಶಕರಾಗಿ ಬ್ಯಾಂಕ್‌ನ್ನು ಪ್ರವೇಶಿಸಿದ 
ಸಂದರ್ಭವು ಅತ್ಕಂತ ಸೂಕ್ಷ ಹಾಗಿತ್ತು. ಇಂದಿರಾ ಕಾರಿಗೆಸ್‌ದವರ ಕೈಯಲ್ಲಿ 
ಅಧಿಕಾರವಿತ್ತು. ಇವರು ಸಂಸ್ಥಾ ಕಾಂಗೆಸ್ಸಿನವರು. ಬ್ಯಾಂಕಿನ ಏಳಿಗೆ ಈ 
ಕಾಂಬಿನೇಶನ್‌ ಸೂಕ್ತವಲ್ಲ ಎಂಬುದು ಎಲ್ಲರ ಅಭಿಪ್ರಾಯವಾಗಿತ್ತು ಆದರೆ. ವಿಶ್ವನಾಥ 
ಕತ್ತಿ ಸಾಹುಕಾರರು ತಮ್ಮ ಗುಣಗ್ರಾಹಿ ವ್ಯಕ್ತಿತ್ರದಿಂದ ರಾಜಕೀಯ ಭಿನಾ )ಭಿಪ್ರಾಯೆಗಳಿಗೆ 
ಅವಕಾಶವನ್ನೇ ಕೊಡಲಿಲ್ಲ ಜನಪರ ಕಾರ್ಯೆಗಲಲ್ಲಿ ರಾಜಕೀಯ ತರಬಾರದೆಂಬುದು 


ಅವರ ನಿಲುವಾಗಿತ್ತು. 'ಹೀಗಾಗಿ ಅವರಿಂಡ ಬ್ಯಾಂಕಿನ ಅಭಿವೃದ್ಧಿಗೆ ಶೀವ್ರಗತಿ 


¢ 
£ 
ಥ್ರ 


ನು: RN ವ 
ಸಂಸದೀಯ ಪಟು 5೨5 


ಜನರ ಕೆಲಸ, ಅಭಿವೃದ್ಧಿಯ ಕೆಲಸ ಎಂದರೆ ಅದೊಂದು ಅವಕಾಶವೆಂದು 
ತಿಳಿಯುತ್ತಿದ್ದರು. ಅವರೆಂದೂ ಅಭಿವೃದ್ಧಿ ಚಟುವಟಿಕೆಗಳನ್ನು ರಾಜಕೀಯ 
ಲೆಕ್ಕಾಚಾರದ ತಕ್ಕಡಿಯಲ್ಲಿಟ್ಟು ತೂಗಲಿಲ್ಲ. ಜನರಹಿತ, ಅಭಿವೃದ್ಧಿ ಕೆಲಸ ಎಂದರೆ 
ಪಕ್ಷಭೇದ ಮರೆತು ಬೆಂಬಲಿಸುತ್ತಿದ್ದರು. ಅಲ್ಲದೆ ಅದನ್ನು ಮುಂದಾಗಿ ನಿಂತು 
ನಿಭಾಯಿಸುತ್ತಿದ್ದರು. ಇಂತಹ ಗುಣದಿಂದಾಗಿಯೆ ಇವರ ಅವಧಿಯಲ್ಲಿ ಬೆಳಗಾವಿಯ 
ಡಿ.ಸಿ.ಸಿ. ಬ್ಯಾಂಕ್‌ ಪಕ್ಷಾತೀತವಾಗಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಕೈಕೊಂಡಿತು. 
ಅವುಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿತು 


[s 


ಸಾಹುಕಾರರ ವಿಚಾರ ಪಾರದರ್ಶಕ, ಆಚಾರ ಪಾರದರ್ಶಕ. ದಿಟ್ಟ 
ನಿಲವು, ನೇರ ನಡೆ, ನಿಸ್ಪಾರ್ಥ ಗುಣ. ಹಿಡಿದ ಕೆಲಸ ಮಾಡಿ ಮುಗಿಸುವತನಕ 
ಬಿಡದ ಛಲ. ಇವರ ನಿರ್ದೇಶನದಲ್ಲಿ ಬ್ಯಾಂಕ್‌ ತಕರಾರುಗಳಿಲ್ಲದೆ 
ಕಾರ್ಯಯೋಜನೆಗಳನ್ನು ರೂಪಿಸಿ ಜಾರಿಗೊಳಿಸಿತು. 


ಬಡರೆ ತರು, ಗ್ರಾಮೀಣ ಪ್ರದೇಶವು ಕತ್ತಿ ಅವರ ಆದ್ಯ ತೆಯ ಕ್ಷೇತ್ರವಾಗಿತ್ತು. 
ಕೇಕ್ಕೆ ವ್ಯವಸಾಯಕ್ಕೆ ಸ ಸಾಲಗಳನ್ನು ಪೂರೈ ಸಬೇಕೆಂಬ ಸರಕಾರದ ನಿಯಮವನ್ನು 
ಬ್ಯಾಂಕ ಬೇಗನೆ ಕಾರ್ಯಗತ ಮಡಲು ಸ ನೆರವಾದರು. ಕೃಷಿ ಉದ್ದಿಮೆಗೆ 
ಪೂರಕವೆನಿಸುವ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಒಕ್ಕಲುತನದ ಉಪಕರಣಗಳ 
ಪೂರೈಕೆ, ನೀರಾವರಿಗಾಗಿ ಪಂಪಸೆಟ್‌ ಖರೀದಿ, ವಿದ್ಯುತ್‌ ಸಂಪರ್ಕ ಇತ್ಯಾದಿ 
ಚಟುವಟಿಕೆಗಳಿಗಾಗಿ ಜಿಲ್ಲೆಯಾದ್ಯಂತ ರೈತರಿಗೆ ಲಕ್ಷಾಂತರ ರೂಪಾಯಿ ಸಾಲಗಳನ್ನು 
ಪೂರೈಸಲು ಸಹಕರಿಸಿದರು. ಜೊತೆಗೆ ಹುಕ್ಕೇರಿ ಸಂಕೇಶ್ವರ ಭಾಗದ ರೈತರಿಗೂ ಪಃ 
ಸಾಲಗಳ ಸೌಲಭ್ಯ ಧಾರಾಳವಾಗಿ ದೊರೆಯುವಂತೆ ಪ್ರಯತ್ನಿಸಿದರು. 


ವಿಶ್ವನಾಥ ಕತ್ತಿ ಅವರು ನಿರ್ದೇಶಕರಾಗಿದ್ದ ಅವಧಿಯಲ್ಲಿಯೇ ಬ್ಯಾಂಕಿನ 
ವಜ್ರಮಹೋತ್ಸವ ಸಮಾರಂಭವು 1, ಜೂನ್‌ 1980 ರಂದು ಅದ್ದೂರಿಯಾಗಿ 
ಜರುಗಿತು. ಆಗಿನ ಮುಸುಮಂತಿಗಳುದ ಆರ್‌. ಗುಂಡೂರಾವ್‌, ಸಹಕಾರ ಖಾತೆಯ 
ಸಚಿವರಾದ ಎ.ಬಿ.ಜಕನೂರ, ಅಫಕ್ಸ್‌ ಬ್ಯಾ ೦ಕಿನ ಅಧ್ಯಕ್ಷ ರಾದ 
ಜೆಎಲ್‌. ನಲ್ಲೂರೇಗೌಡರು ಅತಿಥಿಗಳಾಗಿ ಸಮರಂಭದಲ್ಲಿ ಪಾಲಗೊಂಡಿದ್ದರು. 
ಸಮಾರಂಭದ ಯಶಸ್ಸಿಗಾಗಿ ಇವರು ಆಡಳಿತ ಮಂಡಳಿಯ ಜೊತೆಗೆ ಹಗಲಿರುಳು 
ಶ್ರಮಿಸಿದರು. ವಿಶ್ವನಾಥ ಕತ್ತಿ ಸಾಹುಕಾರರು 1984 ರ ವರೆಗೆ ಈ ಬ್ಯಾಂಕಿನ 
ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಅವಧಿ ಅದೊಂದು ಸ್ಮರಣೀಯ ಅಧ್ಯಾಯ 


56 ವಿಶ್ವನಾಥ ಕತ್ತಿ 


5 ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಬೆಳಗಾವಿ 


ಇದು ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ. 1916ರಲ್ಲಿ ಬೆಳಗಾವಿಯಲ್ಲಿ 
ಜಿ.ಎ.ಹೈಸ್ಟೂಲ್‌ ತೆರೆಯುವ ಮೂಲಕ ಶಿಕ್ಷಣ ಸ ಸೇವೆ ಪಾರಂಭಿಸಿತು. ಎಂ.ಆರ್‌. ಸಾಖುರೆ, 
ಶಿ.ಶಿ.ಬಸವನಾಳ, ಎಚ್‌.ಎಫ್‌. ಕಟ್ಟೀಮನಿ, ಬಿ.ಬಿ.ಮಮದಾಪುರ, ಬಿ.ಎಸ್‌.ಹಂಚೆನಾಳ, 
ಸರದಾರ ವೀರನಗೌಡ ಪಾಟೀಲ ಹಾಗೂ ಪಂಡಿತಪ್ಪ ಬಿಕ್ಕೋಡಿ- ಈ ಮಹನಿಯರ 
ಶ್ರಮ, ಸ್ಪಾರ್ಥತ್ಯಾಗ, ಶಿಕ್ಷಣ ಪ್ರೇಮದ ಫಲವಾಗಿ ಈ ಸಂಸ್ಥೆ ಅಸಿತ್ತಕ್ಕೆ ಬಂದಿತು 
ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶಕ್ಕೆ ಭರವಸೆಯ ಬೆಳಕಾಯಿತು. ಸ 
ಶತಮಾನೋತ್ಸ್ತವದ ಹೊಸ್ತಿಲಲ್ಲಿರುವ ಈ ಸಂಸ್ಥೆ ಅಂದಾಜು ಇನ್ನೂರು ಅಂಗ 
ಸಂಸ್ಥೆಗಳನ್ನು ಹೊಂದಿದೆ. "ಅತ್ಯಂತ ಸುಸಜ್ಜಿತ ಹೈಟೆಕ್‌ ಆಸ್ಪತ್ರೆ ನಂದ ಕಲ್ಲೆ 
ವಿಜ್ಞಾನ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅನೇಕ ಶಾಲೆ-ಕಾಲೇಜುಗಳನ್ನು ದೇಶ 
ವಿದೇಶಗಳಲ್ಲಿ ಹೊಂದಿದೆ. ಸ ಸ್ವತಂತ್ರ ವಿಸ್ಯಡಾ ಲಯವಾಗಿ ಬೆಳೆದಿದೆ. ಮಾನ್ಯ ಪ್ರ ಪ್ರಭಾಕರ 
ಕೋರೆ ಅವರ ನೇತ ತೃತ್ವದಲ್ಲಿ ಸಂಸ್ಥೆ ಹೆಮ್ಮರವಾಗಿ ಬೆಳೆಯುತ್ತಿದೆ. 1984 ಕಿಂತ 
ಮೊದಲು ಕೆ.ಎಲ್‌.ಇ. ಸಂಸ್ಥೆಯು ಸಮರ್ಥ ನಾಯಕನ ಶೋಧದಲ್ಲಿದ್ದಾಗ ಅದಕ್ಕೆ 
ಪ್ರಭಾಕರ ಕೋರೆಯವರೇ ಸೂಕ್ತವೆಂದು, ಅವರ ಸಾರಥ್ಯದಲ್ಲಿ ಸಂಸ್ಥೆ ಚೆನ್ನಾಗಿ 
ಬೆಳೆಯುವುದೆಂದು ಭವಿಷ್ಯ ನುಡಿದವರಲ್ಲಿ ವಿಶ್ವನಾಥ ಕತ್ತಿಯವರು ಪ್ರಹುಖರು. 
ಈ ಕುರಿತು ಬೆಲ್ಲದ ಬಾಗೇವಾಡಿಯಲ್ಲಿ ನಡೆದ ಒಂದು ಸಭೆಯಲ್ಲಿ ಕತ್ತಿ ಸಾಹುಕಾರರು 
ಅತ್ಯಂತ ಸ್ಪಷ್ಟವಾಗಿ, ನಿಷ್ಟು ಷ್ಹುರವಾಗಿಯೇ ಕೆ.ಎಲ್‌.ಇ. ಹಿತಚಿಂತೆಕರಾಗಿ ಹೇಳಿದ್ದರು. 
ವಿಶ್ವನಾಥ ಕತ್ತಿ ಅವರಿಗೆ ಅಧಿಕಾರಕ್ಕಿಂತ ಸೇವೆ ದೊಡ್ಡದಾಗಿ ಕಾಣುತ್ತಿತ್ತು. ಅಂಥ 
ಸೇ ಮಾಡುವ ಸಾಮರ್ಥ್ಯವುಳ್ಳ” ಯುವಕರು ದೊಡ್ಡವರಾಗಿ ಕಾಣುತ್ತಿದ್ದರು. 
ಕಂಡದ್ದನ್ನು ಕಂಡಂತೆಯೇ 'ಹೇಲುಶಿದ್ದರು. ಇದು ಅವರ ದೊಡ್ಡ ಗುಣವಾಗಿತ್ತು 


ವಿಶ್ವನಾಥ ಕತ್ತಿ ಅವರು 1984ರಲ್ಲಿ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು. 
ಅರಟಾಳ ರುದಗೌಡರಿಂದ ಪಾರಂಭವಾದ ಅಧ್ಯಕ್ಷೆ ಪದವಿಯ ಪರಂಪರೆಯಲ್ಲಿ 
ಇವರು ಒಂಬತ್ತನೆಯವರು. ಬೆಳಗಾವಿಯ ಕೆ.ಎಲ್‌.ಇ. ದಂತ ಮಹಾವಿದ್ಯಾಲಯಕ್ಕೆ 
ಮಂಜೂರಾತಿ ಪಡೆದರು. ಸಂಕೇಶ್ವರ, ಹುಕ್ಕೇರಿ ಭಾಗದಲ್ಲಿ ಕೆ.ಎಲ್‌.ಇ. ಸದಸ್ಕರ 
ಸಂಖ್ಯೆ ಬೆಳೆಸಿದರು. ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸುವ ಉತ್ಪಾಹದಲ್ಲಿದ್ದಾಗಲೇ 
1985ರಲ್ಲಿ ಹೃದಯಾಘಾತದಿಂದ ನಿಧನರಾದರು. ಇತ್ತೀಚೆಗೆ ಸ ಸನ್ಮಾನ್ಯ ಸಚಿವರಾದ 
ಉಮೇಶ ಕತಿ ಹಾಗು ಸಹಕಾರ ಧುರೀಣರಾದ, ಸಂಸದ ರಮೇಶ ಕತ್ತಿ ಅವರು 
ತಮ್ಮ ತಂದೆಯ ಸರಣಾರ್ಥ ಕೆ.ಎಲ್‌.ಇ. ಸಂಸ್ಥೆಗೆ 40 ಲಕ್ಷ ರೂ. ದೇಣಿಗೆ 
ನೀಡಿದರು. ಇದರ ನೆನಪಿಗಾಗಿ ಗಳಿಸು ದಂತ ವೈದ್ಯ ವಿಜ್ಞಾನ ಕೇಂದ್ರಕ್ಕೆ 
"ವಿಶ್ವನಾಥ ಕತ್ತಿ ದಂತ ವೈದ್ಯಕೀಯ ಸಂಸ್ಥೆ' ಎಂದು ಹ ಧ್ರ 
ನಾಮಕರಣ Be 8 "ಜನವರಿ 2008 ರಂದು ಜರುಗಿತು. ಆಂಧಪದೇಶದ 


J 


ಸಂಸದೀಯ ಪಟು 57 


ಮುಖ್ಯಮಂತ್ರಿ ಡಾ. ವೈ. ರಾಜಶೇಖರ ರೆಡ್ಡಿ ಮತ್ತು ಮಹಾರಾಷ್ಟ್ರ ರಾಜ್ಯಪಾಲ 
ಎಸ್‌. ನ ಕೃಷ್ಣ, ಮ ಧ್ಹು ಸಂಸ್ಥೆಯ ಕಾರ್ಯಾಧ್ಯಕ್ಷೆ ಪ್ರಭಾಕರ La 
ಅಧ್ಯಕ್ಷ ದ ಕೌಜಲಗಿ, ಶ್ರೀ ಉಮೇಶ ಕತ್ತಿ ಶ್ರೀ ರಸೇಕ ಕತ್ತಿ ಮುಂತಾ 
ಗಣ್ಣರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ 
ಕತ್ತಿಯವರ ಧರ್ಮಪತ್ನಿ ಶ್ರೀಮತಿ ರಾಜೇಶ್ವರಿ ತಾಯಿ ಅವರನ್ನು ಸನ್ಮಾನಿಸಲಾಯಿತು. 
ಅಂತೂ ವಿಶ್ವನಾಥ ಕತ್ತಿ ಅವರ ಹೆಸರು, ಬೆಳಗಾವಿಯ ಕೆ.ಎಲ್‌.ಇ. ಆವರಣದಲ್ಲಿ 
ಅಮರವಾಯಿತು. 


"ವಿಶ್ವನಾಥ ಕತ್ತಿ ದಂತವಿಜ್ಞಾನ ಮತ್ತು ಸಂಶೋಧನ ಮಹಾವಿದ್ಯಾಲಯವು 
ಇಂದು ಕೈವಿಲ್‌.ಇ. 'ಸಂಸ್ಥೆಯ ಪತಿಷ್ಠಿತ ವೈದ್ಯಕೀಯ ಸೇವಾ ಕೇಂದವಾಗಿ 
ಕಾರ್ಯನಿರ್ವಹಿಸುತ್ತಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಜಿಲ್ಲೆಯ ಜನರಿಗೆ ವರವಾಗಿ 
ಪರಿಣಮಿಸಿದೆ. 


¥ kk 


58 ವಿಶ್ವನಾಥ ಕತ್ತಿ 


ವಿಶ್ವನಾಥ ಕತ್ತಿ ಸಂಸದೀಯ ಪಟು 


ವಿಶ್ವನಾಥ ಕತ್ತಿಯವರ ರಾಜಕೀಯ ಜೀವನ ವಿಸ್ತಾರಗೊಂಡದ್ದು. 
ವಿಶಾಲರೂಪ ಪಡೆದದ್ದು ಸಂಕೇಶ್ವರದ ಅಪ್ಪಣ್ಣಗೌಡ ಪಾಟೀಲರ ಗರಡಿಯಲ್ಲಿ ಆ 
ಕಾಲದಲ್ಲಿ ಅಪಣ್ಣಗೌಡರು ಕಾಂಗೆಸ್ಟಿನ ಹಿರಿಯ ಮುಖಂಡರಾಗಿದ್ದರು. ಹುಕ್ಕೇರಿ- 
ಸಂಕೇಶ್ವರ ಭಾಗದಲ್ಲಿ ಮಾತ್ರವಲ್ಲ ಬೆಳಗಾವಿ ಜಿಲ್ಲೆಯಲ್ಲಿಯೇ ಪಕ್ಷದ ವರಿಷ್ಠ 
ಕಾರ್ಯಕರ್ತರಾಗಿದ್ದರು. ದೇಶದ ಸ್ಥಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ವಹಿಸಿದ 
ಪಾತ್ರ, ಅವರ ಕಾರ್ಯದಕ್ಷತೆ, ನಿಸ್ತಾರ್ಥಸೇವೆ, ಸಂಘಟನಾ ಶಕ್ತಿ ಸಹಕಾರ 
ಚಟುವಟಿಕೆಗಳಿಂದಾಗಿ ಪಕ್ಷದಲ್ಲಿ ಅವರಿಗೆ ಒಳ್ಳೆಯ ಗೌರವವಿತ್ತು ಸ ಸ್ವಾತಂತ್ರ್ಯ ದೊರೆತ 
ಮೇಲೆ ಕೆಲವು ವರುಷ ಅವರು ಬೆಳಗಾವಿ ಜಿಲ್ಲೆಯ ಕಾಂಗೆಸ್‌ ಪಕ್ಷದ 
ಕಾರ್ಯದರ್ಶಿಯಾಗಿ, ಆ ಮೇಬೆ ಪ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. 
ಇಂತಹ ಹಿರಿಯ ಮುತ್ತದ್ದಿ ರಾಜಕಾರಣಿ, ಸಮಾಜಸೇವಾಕಾಂಕ್ಷೆಯ ಧುರೀಣರ 
ಸ್ನೇಹ ವಿಶ್ವನಾಥ ಕತ್ತಿ ಅವರಿಗೆ ಲಭಿಸಿತು. 1962ರಲ್ಲಿ ಜರುಗಿದ . ವಿಧಾನಸಬೆಯ 
ಬೆನಾವಣೆಯಲ್ಲಿ ಡರು ಕಾಂಗೆಸ್‌ ಪಕ್ಷದ ಅಭ್ಯರ್ಥಿಯಾಗಿ ಸಂಕೇಶ್ವರ 
ಮತಕ್ಷೇತ್ರದಿಂದ ಸ್ಪರ್ಧಿಸಿದರು. ಆ ವೇಳೆಗಾಗಲೆ ' ಕತ್ತಿಯವರು ಅವರ ಆಪ್ಪವಲಯಕ್ಕೆ 
ಸೇರಿದ್ದರು. ಚುನಾವಣೆಯಲ್ಲಿ ಗೌಡರು ಗೆಲ್ಲುವುದು ಸ ಸುಲಭವಿತ್ತು. ಹಾಗೆಂದು 
ಚುನಾವಣೆಯನ್ನು ಹಗುರಾಗಿ ಪರಿಗಣಿಸುವಂತಿಲ್ಲವೆಂದು ವಿಶ್ವನಾಥ ಕತ್ತಿಯವರು 
ಗೌಡರ ಜೊತೆಯಲ್ಲಿ ಮತಕ್ಷೇತದ ತುಂಬ ತಿರುಗಾಡಿದರು. ಹೋದಲ್ಲಿಲ್ಲ ಅಪ್ಪ್ಣಗೌಡರ 
ವರ್ಚಸ್ಸು ಜನರ. ಪ್ರೀತಿ "ಅಭಿಮಾನವನ್ನು ಕತ್ತಿ ಸಾಹುಕಾರರು. ಕಣ್ಣಾರೆ “ಕಂಡು 
ಅಸುಭವಿಸಿದರು. "ಜನಸೇವೆ ಮಾಡಿ ಮ ಅಪುಣ್ಣಗೌಡರಂತಾಗಬೇಕು' 
ಎಂದು ಅವರ ದಾರಿಯಲ್ಲಿಯೇ ಹೆಜ್ಜೆ ಹಾಕಿದರು. ಅಪ್ಪೂಗೌಡರು ಚುನಾವಣೆಯಲ್ಲಿ 
ನಿರಾಯಾಸವಾಗಿ ಗೆದ್ದರು. ಅದರ ಮರುವರ್ಷವೇ ಕತ್ತಿ ಸಾ ಹುಕಾರರು "ಹಿರಣ್ಯಕೇಶಿ 
ಸಹಕಾರಿ ಸಕ್ಕರೆ ಕಾರಖಾನೆ'ಗೆ ನಿರ್ದೇಶಕರಾಗಿ ಸಹಕಾರ ಸಂಘಗಳ ಕ್ಷೇತ್ರದಿಂದ 
ಅವಿರೋಧವಾಗಿ ಆಯ್ಕೆಯಾದರು. ಇದರಿಂದ ಅಪ್ಪಣ್ಣಗೌಡರ ಜೊತೆಗಿನ : ಒಡನಾಟ 
ಇನ್ನಷ್ಟು ನಿಕಟವಾಯಿತು. ಗೌಡರ ಜೊತೆ ಜೊತೆಗ ನಿಂತು, ಸಕ್ಕರೆ ಕಾರಖಾನೆ 
ಮತ್ತು ಇತರ ಸಹಕಾರಿ ಸಂಘಗಳೆ ಅಭಿವ್ಯ ೈದ್ಧಿಗಾಗಿ ಕೆಲಸ ಮಾಡುವಂತಾಯಿತು 


1967ರಲ್ಲಿ ಎರಡನೆಯ ಬಾರಿ ಅಪ್ಪಣ್ಣಗೌಡರು ಕಾಂಗೆಸ್‌ ಅಭ್ಯರ್ಥಿಯಾಗಿ 
ಹುಕ್ಕೇರಿ ಮತಕ್ಷೇತ್ರದಿಂದ ಆರಿಸಿ ಬಂದರು. ಈ ಚುನಾವಣೆಯಲ್ಲಿ ವಿಶ್ವನಾಥ 


ಕತ್ತಿಯವರ ಪ್ರಭಾವ ಪ್ರಯತ್ನ ಚೆನ್ನಾಗಿ ಕೆಲಸ ಮಾಡಿತ್ತು ಹುಕ್ಕೇರಿ ಮತಕ್ಷೇತದ 
ಅಭಿವೃದ್ದಿಗಾಗಿ ಕನಸು ಕಾಣುತ್ತಿದ್ದ ಕೆಲವು ಹಿತಚಿಂತಕರಿಗೆ ಕತ್ತಿ ಸಾಹುಕಾರರು 
ಭವಿಷ್ಯದ ನಾಯಕರಾಗಿ ಗೋಚರಿಸಿದರು. ಹುಕ್ಕೇರಿ ಮತಕ್ಷೇತ್ರಕ್ಕೆ ಕ್ರಿಯಾಶೀಲ 
ವ್ಯಕ್ತಿತ್ತದ ನಾಯಕನ ಕೊರತೆ ಇತ್ತು ಕತ್ತಿಯವರಿಗೆ ಸಹಕರಿಸಿದರೆ ಮತಕ್ಷೇತ್ರ 
ಅಭಿವೃದ್ಧಿಯಾಗುವುದೆಂಬ ಲೆಕ್ಕಾಚಾರ ಶುರುವಾಯಿತು. ಬೆಲ್ಲದಬಾಗೇವಾಡಿಯ 
ಬಂಡೆಪ್ಪ ಮುನ್ನೊಳ್ಳಿ, ಶೀಪಾಲಪ್ಪ ಮುನ್ನೊಳ್ಳಿ, ಹುಕ್ಕೇರಿಯ ಶ್ರೀಶೈಲಪ್ಪ ತುಬಚಿ, 
ಈಶ್ವರಪ್ಪ ತುಬಜಿ, ಮಹಾದೇವಪ್ಪ ತಾರಳಿ, ಬಸವಣ್ಣೆಪ್ಪ ದುಂಡಪ್ಪ ಬುರ್ಜಿ, 
ರವೀಂದ್ರ ಶೆಟ್ಟಿ ಡಾ, ಮಕಾನದಾರ, ಎ.ಬಿ.ಪಾಟೀಲ ವಕೀಲರು ಇನ್ನೂ ಅನೇಕರು 
ಕತ್ತಿಯವರ ರಾಜಕೀಯ ವ್ಯಕ್ತಿತ್ತವನ್ನು ಉಜ್ಜಲಗೊಳಿಸಲು ನಿರ್ಧರಿಸಿದರು. 
ಕತ್ತಿಯವರಾದರೂ ತಮ್ಮ ಸೇವೆ ಸ್ನೇಹ, ಸಂಘಟನೆಯ ಶಕ್ತಿಯನ್ನು ರಾಜಕೀಯ 
ಚಾಣಾಕ್ಷತನ, ದೂರದೃಷ್ಟಿಯನ್ನು ಜನರಿಗೆ ಪರಿಚಯಿಸಿದ್ದರು. 


ಅಪ್ಪಣ್ಣಗೌಡರ ಜೊತೆ ಕೆಲಸ ಮಾಡಿದ ಅನುಭವ ಅಲ್ಲದೆ ಜನರ ನಾಡಿಮಿಡಿತ 
ಹಿಡಿದ ಮಾತವಾಡುವ, ಜವರ ಜೊತೆಗಿದ್ದು ಅವರದ ಕಷ್ಟ ಸುಖಗಳಿಗೆ ಸಂದಿಸುವ 
ಗುಣದಿಂದ ಕತ್ತಿ ಸಾಹುಕಾರರು ಆಗಲೆ ಜನಪ್ರಿಯರಾಗಿದ್ದರು. ಜನಮೆಚ್ಚುಗೆ ಗಳಿಸಿದ್ದರು. 
ಅಪುಣ್ಣಗೌಡರ ಜೊತೆಗೆ ಕೆಲಸ ಮಾಡುವಾಗ ಆ ಭಾಗದ ಬೆಳವಣಿಗೆಗಾಗಿ ಏನೇನು 
ಮಾಡಬೇಕು? ಎಂಬುದರ ಯೋಚನೆಗಳು, ಯೋಜನೆಗಳೂ ಅವರ ಮನಸಿನಲ್ಲಿ 
ರೂಪುಗೊಳ್ಳತೊಡಗಿದವು. ಹಿಡಕಲ್‌ ಜಲಾಶಯದ ನೀರು ಬೆಲ್ಲದಬಾಗೇವಾಡಿ, 
ಕಬ್ಲೂರ ಗ್ರಾಮಗಳ ರೈತರಿಗೆ ದೊರೆಯಬೇಕು. ರೈತರ ಬವಣೆ ನಿಒಟಗಬೇಕು. 
ಕೆಲವು ಹೊಸ ಉದ್ದಿಮೆಗಳು ಪ್ರಾರಂಭವಾಗಿ ನಿರುದ್ಯೋಗದ ಸಮಸ್ಯೆ 
ನಿವಾರಣೆಯಾಗಬೇಕು. ಇತ್ಯಾದಿ ಯೋಜನೆಗಳನ್ನು ಸಾಕಾರಗೊಳಿಸುವುದಕ್ಕಾಗಿ 
ರಾಜಕೀಯ ಶಕ್ತಿಯ ಅವಶ್ಯಕತೆಯೂ ಕಂಡಿತು. 

1974ರಲ್ಲಿ ಅಪ್ಪಣ್ಣಗ್‌ಡ ಪಾಟೀಲರು ತೀರಿಕೊಂಡ ಮೇಲೆ ವಿಶ್ವನಾಥ 
ಸಾಹುಕಾರರು "ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರಖಾನೆ'ಯ ಚೇರಮನ್ನರಾದರು. 
ಅವರಿಗೆ ಅಧಿಕಾರದ ಸೂತ್ರ ಹಿಡಿದುಕೊಳ್ಳುವುದಕ್ಕಿಂತ ಸೇವೆ ಮಾಡುವುದರಲ್ಲಿ 
ಅತೀವ ಸಂತೋಷವಿತ್ತು ಒಂದು ಆಡಳಿತ ವ್ಯವಸ್ಥಿತವಾಗಿ ನಡೆದಾಗ ಅಧಿಕಾರಕ್ಕಾಗಿ 
ಅದನ್ನು ಕೆಡಿಸಬಾರದೆಂಬುದು ಅವರ ನಿಲುವು. ಆಡಳಿತ ವ್ಯವಸ್ಥೆಗೆ ನಮ್ಮ 
ಆವಶ್ಯಕತೆ ಎನಿಸಿದಾಗ ಅದರಲ್ಲಿ ಪ್ರವೇಶಿಸಬೇಕೆಂದು, ಅಧಿಕಾರ ಸೂತ್ರ 
ಹಿಡಿಯಬೇಕೆಂದು ಕತ್ತಿಯವರು ಹೇಳುತ್ತಿದ್ದರು. ಕುರ್ಚಿಯ ಮೇಲೆ ಯಾರು 
ಕುಳಿತಿದ್ದಾರೆಂಬುದು, ಮಹತ್ವದ್ದಲ್ಲ. ಅಲ್ಲಿ ಕೆಲಸ ಕಾರ್ಯಗಳು ಸುಸೂತ್ರವಾಗಿ 


60 ವಿತನಾಥ ಕತಿ 


ನಡೆದಿದೆಯೇ ಎಂಬುದು ಮಹತ್ವದ್ದೆಂದು ವಾದಿಸುತ್ತಿದ್ದರು. ಇವರ ಅವಧಿಯಲ್ಲಿ 
ಹಿರಣ್ಯಕೇಶಿ ಸಕ್ಕರೆ ಕಾರಖಾನೆಯು ಚೆನ್ನಾಗಿ ನಡೆಯಿತು. "ರೈತರು, ಕಾರ್ಮಿಕರು 
ನಗುನಗುತಾ ಇರಬೇಕು' ಎಂದು ಸಾಹುಕಾರರು ಅವರ ಯೋಗಕ್ಷೇಮಕ್ಕಾಗಿ 
ಹಂಬಲಿಸುತ್ತಿದ್ದರು. ಕತ್ತಿ ಸಾಹುಕಾರರ ಅವಧಿಯಲ್ಲಿ ಕಾರ್ಮಿಕರಲ್ಲಿ ಭೇದವಿರಲಿಲ್ಲ. 
ಯಾವುದೇ ಪಕ್ಷಪಂಗಡಗಳ ತಾರತಮ್ಮವಿರಲಿಲ್ಲವೆಂದು ಆ ದಿನಗಳನ್ನು ಈಗಲೂ 
ಕೆಲವು ಹಿರಿಯರು ನೆನೆಸುತ್ತಾರೆ. ಅವರು ಚೇರಮನ್‌ ಆದ ವರುಷವೇ (1974) 
ವಿಧಾನ ಪರಿಷತ್‌ ಸದಸ್ಯರಾಗುವ ಯೋಗ ಬಂದಿತು. ಆಗ ವಿಶ್ವನಾಥ ಕತ್ತಿಯವರು 
ಸಂಸ್ಥಾ ಕಾಂಗೆಸ್ಸಿನಲ್ಲಿದ್ದರು. ಆ ಸಂದರ್ಭದಲ್ಲಿ ಚಿಕ್ಕೋಡಿ, ಗೋಕಾಕ ಮುಂತಾದ 
ಕಡೆಗೆ ಕಾಂಗೆಸ್‌(ಐ) ಶಾಸಕರಿದ್ದರು. ಒಂದರ್ಥದಲ್ಲಿ ಅನರೆದುರು ಆಡಳಿತದ 
ವಿರುದ್ಧ ಅಲೆ ಇತ್ತು. ಸರ್ಧೆ ತುರಿಸಿನದಾಗಿತ್ತು ಗೆಲುವು ಕಠಿಣವಾಗಿತ್ತು. ಆದರೆ 
ವಿಶ್ವನಾಥ ಕತ್ತಿಯವರ ವ್ಯಕ್ತಿತ್ತದ ಪ್ರಭಾವವೇ ಬೇರೆಯಾಗಿತ್ತು ಸಾಹುಕಾರರದು 
ಕ್ರೀಡಾ ಮನೋಭಾವ, ಹಾಸ್ಕಪವೃತ್ತಿ ನೇರ ನಡೆ-ನುಡಿಗಳು ವೈರಿಗಳ ಮನಸ್ಸನ್ನೂ 
ಗೆಲ್ಲುತ್ತಿದ್ದವು. ಈ ಗುಣಗ್ರಾಹಿ ವ್ಯಕಿತ್ರದಿಂದಾಗಿ ಅವರು ಸಹಕಾರಿ ಸಂಘ-ಸಂಸ್ಥೆಗಳ 
ಕ್ಷೇತದಿಂದ ವಿಧಾನಪರಿಷತ್ತಿಗೆ ಪಜೆಂಡ ಬಹುಮತದಿಂದ ಆಯ್ಕೆಯಾದರು. ಕಾಂಗೆಸ್‌ 
(ಐ)ಅಧಿಕಾರದಲ್ಲಿದ್ದಾಗ ರಾಜ್ಯದಲ್ಲಿ ಕೇವಲ ಇಬ್ಬರು ಸಂಸ್ಥಾಕಾಂಗೆಸ್‌ಬಿಂದ ವಿಧಾನ 
ಪರಿಷತ್‌ ಸದಸ್ಯರಾಗಿ ಆಯ್ಕೆಯಾದರು. ಅವರಲ್ಲಿ ವಿಶ್ವನಾಥ ಕತ್ತಿಯವರು ಒಬ್ಬರು. 


ಎಂ.ಎಲ್‌.ಸಿ. ಆಗಿ ಆಯ್ಕೆಯಾದ ಮೇಲೆ ಬೆಳಗಾವಿ ಜಿಲ್ಲೆಯ ಅಭಿವೃದ್ದಿಗಾಗಿ 
ಶ್ರಮಿಸಿದರು. ಬಸವಂತರಾಯ ದೊಡ್ಡಗೌಡರ ಬೈಲಹೊಂಗಲ, ಮಹಾದೇವಪ್ಪಣ್ಣ 
ಮುನ್ನೊಳ್ಳಿ, ಬೋಳಶೆಟ್ಟರ, ಕಾರದಗಿ ವಕೀಲರು, ಕೆ.ಎಲ್‌.ಇ. ಡೈರೆಕ್ಟರ್‌ ಆಗಿದ್ದ 
ಪಿ.ಬಿ.ಪಾಟೀಲ ಮುಂತಾದವರಿಂದ ಸಲಹೆ-ಸೂಚನೆಗಳನ್ನು ಪಡೆದು ಅಭಿವೃದ್ಧಿ 
ಕಾರ್ಯಗಳಲ್ಲಿ ತೊಡಗುತ್ತಿದ್ದರು. ಎಂ.ಎಲ್‌.ಸಿ. ಆಗಿ ಸಾಹುಕಾರರ ಸೇವಾಕ್ಷೇತ 
ವಿಸ್ತಾರವಾಯಿತು. ಅಧಿಕಾರದ ಹೊಣೆಗಾರಿಕೆ ಹೆಚ್ಚಿತು. ಬೆಲ್ಲದ ಬಾಗೇವಾಡಿಯ 
ಸಹಕಾರಿ ಚಟುವಟಿಕೆಗಳನ್ನು ನೋಡಬೇಕು. ಸಂಕೇಶ್ವರ ಸಕ್ಕರೆ ಕಾರಖಾನೆಯ 
ಆಡಳಿತ ನೋಡಿಕೊಳ್ಳಬೇಕು. ಜೊತೆಗೆ ಹಲವಾರು ಸಂಘ-ಸಂಸ್ಥೆಗಳ ಯೋಗಕ್ಷೇಮದ 
ಹೊಣೆ ಬೇರೆ. ಇದರಿಂದ ಬಿಡುವಿಲ್ಲದೆ ಸಾರ್ವಜನಕ ಕೆಲಸಗಳಲ್ಲಿ ತೊಡಗುವುದು 
ಅನಿವಾರ್ಯವಾಯಿತು. ಅವರಿಗೆ ಹಿಡಕಲ್‌ ಜಲಾಶಯದ ನೀರು ಬೆಲ್ಲದಬಾಗೇವಾಡಿ 
ಕಬ್ಬೂರ ಕಾಲುವೆಗಳಲ್ಲಿ ಹರಿಸಬೇಕಾಗಿತ್ತು ಅಲ್ಲಿಯ ರೈತರ ಬವಣೆ ನೀಗಿಸಬೇಕಾಗಿತ್ತು. 
ಹೀಗಾಗಿ ಬೆಂಗಳೂರಿಗೆ ಹೋದಾಗಲೆಲ್ಲ ಆ ವಿಷಯ ಪ್ರಸ್ತಾಪಿಸಿ ಬರುತ್ತಿದ್ದರು. 
ಆಗ ನೀರಾವರಿ ಇಲಾಖೆಗೆ ಸಂಬಂಧಿಸಿದಂತೆ ರಾಜ್ಯಕ್ಕೆ ಒಬ್ಬರೇ ಒಬ್ಬರು ಮುಖ್ಯ 


ಸಂಸದೀಯ ಪಟು 61 


ಇಂಜನಿಯರ್‌ ಇದ್ದರು. ಅವರ ಹೆಸರು ಮುತ್ತೆಪ್ಪ ಅಂಟಿನ. :ಅವರು ವಿಶ್ವನಾಥ 
ಕತ್ತಿ ಅವರಿಗೆ ಸಂಬಂಧಿಕರಾಗಿದ್ದರು. ಸೋದರತ್ತೆ ಪದ್ಧಾವತಿ ಅಂಗಡಿಯವರ 
ಮಗಳು ಸರೋಜಿಯವರು ಮುತ್ತೆಪ್ಪನವರ ಪತ್ನಿ ಈ ನೆಂಟಸ್ತನ 
ಉಪಯೋಗಿಸಿಕೊಂಡು ಕತ್ತಿ ಸಾಹುಕಾರರು ಒಂದೆರಡು ಸಲ ಇಂಜನಿಯರ್‌ 
ಅವರನ್ನು ಕರೆದುಕೊಂಡು ಬಂದರು. ಹಿಡಕಲ್‌ ಜಲಾಶಯ ಸುತ್ತಮುತ್ತಲಿನ 
ಊರುಗಳನ್ನೆಲ್ಲ ತೋರಿಸಿದರು. ರೈತರ ಹೊಲಗಳಿಗೆ ನೀರಿನ ಸೌಕರ್ಯ ಒದಗಿಸಲು 
ಯೋಜನೆಗಳನ್ನು ರೂಪಿಸಲು, ಅವುಗಳನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಒತ್ತಾಯಿಸಿದರು. 
ಜೀಫ್‌ ಇಂಜನಿಯರ್‌ ಮುತ್ತೆಪ್ಪ ಅಂಟಿನ್‌ ಅವರು ವಿಧಾನ ಪರಿಷತ್‌ ಸದಸ್ಯರೂ 
ಮತ್ತು ಸಂಬಂಧಿಕರೂ ಆಗಿದ್ದ ವಿಶ್ವನಾಥ ಕತ್ತಿಯವರ ಪ್ರಸ್ತಾಪವನ್ನು ತಳ್ಳಿ 
ಹಾಕುವಂತಿರಲಿಲ್ಲ. ಅದನ್ನು ಗಂಭೀರವಾಗಿ ಪರಿಗಣಿಸಿದರು. ಅನುಷ್ಠಾನಕ್ಕೆ 
ಕ್ರಿಯಾಯೋಜನೆಯನ್ನೂ ರೂಪಿಸಿದರು. ಆದರೆ ಯೋಜನೆಯು ಮಂದಗತಿಯಲ್ಲಿ 
ಸಾಗುತ್ತ 1986ರಲ್ಲಿ ಕಾಲುವೆಯಲ್ಲಿ ನೀರು ಹರಿಯಿತು. ಆಗ ಯೋಜನೆ ರೂಪಿಸಿ 
ಅದರ ಅನುಷ್ಠಾನಕ್ಕೆ ಹಗಲಿರುಳು ಶಮಿಸಿದ ವಿಶ್ವನಾಥ ಅವರು ಇರಲಿಲ್ಲ. ಅವರ 
ಹಿರಿಯ ಮಗ ಮಾನ್ಯ ಉಮೇಶ ಕತ್ತಿಯವರಿದ್ದರು. ಅವರು ಶಾಸಕರಾಗಿದ್ದರು. 
ತಂದೆಂರು ಕಾಂರರ್ಯವನ್ನು ಮುಂದುವರಿಸಿದ ಇವರು ನಿಜವಾದ 
ವಾರಸುದಾರರೆನಿಸಿದರು. 


ಬಿಡುವಿಲ್ಲದ ಓಡಾಟದಿಂದ ವಿಶ್ವನಾಥ ಕತ್ತಿ ಸಾಹುಕಾರರ ಆರೋಗ್ಯದ 
ಮೇಲೆ ಕೆಟ್ಟ ಪರಿಣಾಮವಾಯಿತು. ಒಂದು ಸಲ ಲಘು ಹೃದಯಾಘಾತದಿಂದ 
ಸಾಹುಕಾರರು ಬಳಲಿದರು. ಆಗ ವೈದ್ಯರು ತೆರೆದ ಹೃದಯ ಚಚಿಕಿತ್ಲೆಗಾಗಿ ಸಲಹೆ 
ನೀಡಿದರು. ಒಂದಿಷ್ಟು ಉಪಚಾರ, ವಿಶ್ರಾಂತಿಯ ನಂತರ ಮತ್ತೆ ಚೇತರಿಸಿಕೊಂಡರು. 
ಮತ್ತೆ ಸಾರ್ವಜನಿಕ ಸೇವೆಗೆ ನಿಂತರು. ಆಗಿನ ಕಾಲದಲ್ಲಿ ತೆರೆದ ಹೃದಯ 
ಚಿಕಿತ್ಸೆಗಾಗಿ ಮುಂಬಯಿಯಂಥ ನಗರಗಳಿಗೆ ಇಲ್ಲವೆ ಅಮೇರಿಕೆಯಂಥ ದೇಶಕ್ಕೆ 
ಹೋಗಬೇಕಾಗಿತ್ತು ಕೆಲಸದ ಒತ್ತಡದಲ್ಲಿ ಅವರು ದೂರದ ನಗರ, ದೇಶಗಳಿಗೆ 
ಹೋಗಲಿಲ್ಲ. ಸಕಾಲದಲ್ಲಿ ಶಸ್ತ್ರಕ್ರಿಯೆ ಮಾಡಿಸಿಕೊಳ್ಳಲಿಲ್ಲ. 


ವಿಶ್ವನಾಥ ಕತ್ತಿ ಸಾಹುಕಾರರಿಗೆ 240 ಎಕರೆ ಜಮೀನು ಇತ್ತು ಅಷ್ಟೊಂದು 
ಜಮೀನಿನಲ್ಲಿ ಬೆಳೆಯುತ್ತಿದ್ದ ಬೆಳೆ ಮಾತ್ರ ಅತ್ಯಂತ ಕಡಿಮೆ. ಹೆಚ್ಚೆಂದರೆ ವರುಷಕ್ಕೆ 


pa) 
ಹತ್ತು ಚೀಲ ಕುಸುಬಿ, ಇಪ್ಪತ್ತು ಚೇಲ ತಂಬಾಕು, ಇಪ್ಪತ್ತು ಚೀಲ ಜೋಳ. ಕಾರಣ 
ಮಳೆ ಅವಲಂಬಿತ ಬೆಳೆ. ಮಳೆ ಬಂದರೆ ಬೆಳೆ, ಇಲ್ಲದಿದ್ದರೆ ಇಲ್ಲ. ಈ ಪರಿಸ್ಥಿತಿ 
LF 


ಬೆಲ್ಲದಬಾಗೇವಾಡಿ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ರೈತರದೂ ಆಗಿತ್ತು ಅದಕ್ಷಾಗಿಯೇ 


62 ವಿಶ್ವನಾಥ ಕತಿ 


pv 


ನೀರಾವರಿ ಯೋಜನೆಗೆ ಸಾಹುಕಾರರು ವಿಶೇಷ ಆದ್ಯತೆ ನೀಡಿದರು. ಹಿಡಕಲ್‌ 
ಜಲಾಶಯದ ನೀರು ತರಲು ತುಂಬ ಪ್ರಯತ್ನಪಟ್ಟರು. 1986ರಲ್ಲಿ ಕ್ಯಾಸಲ್‌ನಲ್ಲಿ 
ನೀರು ಬಂತು. ಈಗ ಬೆಲ್ಲದಬಾಗೇವಾಡಿ ರೈತರು ತರತರದ ಬೆಳೆಗಳನ್ನು ಬೆಳೆದು 
ಪ್ರಗತಿಶೀಲ ರೈತರೆನಿಸಿದ್ದಾರೆ. ಸಾಹುಕಾರರು ಎಂ.ಎಲ್‌.ಸಿ. ಅವಧಿಯಲ್ಲಿ ಹುಕ್ಳೇರಿ 
ಭಾಗದ ಅಭಿವೃದ್ಧಿಗೆ ತುಂಬ ಪರಿಶ್ರಮ ಪಟ್ಟರು. ಹಲವಾರು ಉದ್ದಿಮೆಗಳು 
ಪ್ರಾರಂಭವಾಗಲು ಕಾರಣರಾದರು. ಇವರ ಪ್ರಭಾವ, ಸೇವಾಭಾವಕ್ಕೆ ಸಚಿವ ಸ್ಥಾನ 
ಒಲಿದು ಬಂದಿತ್ತು ಆದರೆ ಅದನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟರು. ಸಾಹುಕಾರರಿಗೆ 
ಅಧಿಕಾರಕ್ಕಿಂತ ಸೇವೆ ಬಹಳ ಪ್ರಿಯವಾಗಿತ್ತು. ಸೇವೆಯಲ್ಲಿ ಅವರಿಗೆ ಸಂತೋಷವಿತ್ತು. 
ಜನರ ನೆಮ್ಮದಿಯಲ್ಲಿ ಅವರಿಗೆ ಧನ್ಯತೆ ಇತ್ತು ಅವರದು ಪರೋಪಕಾರ ವ್ಯಕ್ತಿತ್ವವಾಗಿತ್ತು 


1984ರಲ್ಲಿ ವಿಧಾನಸಭೆ ಚುನಾವಣೆಗಳು ಬಂದವು. ಸಾಹುಕಾರರು 
ಸರ್ಧಿಸಿದರು. ಎಂ.ಎಲ್‌.ಸಿ. ಅವಧಿಯಲ್ಲಿ ಅವರು ಮಾಡಿದ ಕೆಲಸ ಕಾರ್ಯಗಳು 
ಅವರೇ ಸ್ಪರ್ಧಿಸಲು ಪೇರಣೆ ನೀಡಿದವು. ರಾಮಕೃಷ್ಣ ಹೆಗಡೆಯವರು ಮೌಲ್ಯಾಧಾರಿತ 
ಸರಕಾರದ ಭರವಸೆ ಕೊಟ್ಟಿದ್ದರು. ಎಲ್ಲೆಡೆಗೂ ಜನತಾ ಪಕ್ಷದ ಗಾಳಿ ಬೀಸುತ್ತಿತ್ತು 
ಹೆಗಡೆಯವರಿಗೂ ವಿಶ್ವನಾಥ ಕತ್ತಿ ಸಾಹುಕಾರರಿಗೂ ಆತ್ಮೀಯ ಸಂಬಂಧವಿತ್ತು. 
ಕೆಲವು ಜನ ಹಿತೈಷಿಗಳು ಸಾಹಕಾರರಿಗೆ "ಚುನಾವಣೆಗೆ ನಿಲ್ಲುವುದು ಬೇಡ” 
ಎಂದು ಹೇಳಿದರು. ಅದಕ್ಕೆ ಕಾರಣ ಅವರ ಅನಾರೋಗ್ಯ. ಸಾಹುಕಾರರು ಯಾರ 
ಮಾತನ್ನು ಕೇಳಲಿಲ್ಲ. ಶಾಸಕರಾಗಿ: ಆರಿಸಿ ಬರುವುದರಲ್ಲಿ ಸಂಶಯವಿಲ್ಲವೆಂಬ 
ಆತ್ಮವಿಶ್ವಾಸ ಅವರದಾಗಿತ್ತು. ಆರಿಸಿ ಬಂದು ಜನಸೇವೆಗೆ ಮತ್ತೊಂದು ಅವಕಾಶ 
ಪಡೆಯುವುದೆಂಬ ಲೆಕ್ಕಾಚಾರವಿತ್ತು. ಹುಕ್ಕೇರಿಯ ಹೊನ್ನಪ್ಪಜ್ಞ ನೂಲಿ ಒಂದೆರಡು 
ಬಾರಿ ಶಾಸಕರಾಗಿ ಆರಿಸಿ ಬಂದಿದ್ದರು. ಮತ್ತೆ ಸ್ಪರ್ಧಿಸಲು ಪ್ರಯತ್ನ ನಡೆಸಿದ್ದರು. 
ಆದರೆ ಅವರಿಗೆ ವಯಸ್ಸಾಗಿತ್ತು. ಅದಕ್ಕಾಗಿಯೇ ವಿಶ್ವನಾಥ ಕತ್ತಿ ಸಾಹುಕಾರರು 
"ಈ ವೆಯಸ್ಸಿನಾಗ ಎದಕ ಸಾಯಕ ಇಲೆಕ್ಸನ್‌ ನಿಲ್ಲತಿ? ಸುಮ್ಮನ ನಮ್ಮಂಥವರಿಗೆ 
ಪೋತ್ತಾಹ ನೀಡು” ಎಂದು ಆತ್ಮೀಯ ಸಲುಗೆಯಿಂದ ನಗುನಗುತ್ತ ಹೇಳಿದರು. 
ಮತ್ತು ಚುನಾವಣೆಗೆ ಸರ್ಧಿಸಿಯೇ ಬಿಟ್ಟರು. ಸಾಹುಕಾರರ ವಿರುದ್ಧ ಕರಗುಪಿಯ 
ಬಾಳಾಸಾಹೇಬ ಪಾಟೀಲರು ಕಾಂಗೆಸ್‌ ಪಕ್ಷದಿಂದ ಸ್ಪರ್ಧಿಸಿದ್ದರು. ಕತ್ತಿ ಸಾಹುಕಾರರ 
ಪ್ರಭಾವ ಪಸಿದ್ದಿ ಎದುರು ಕರಗುಪ್ತಿ ಗೌಡರು ಸಣಸಾಡಬೇಕಾಯಿತು. ಕೊನೆಗೂ 
ವಿಶ್ವನಾಥ ಕತ್ತಿ ಸಾಹುಕಾರರು ಅಂದಾಜು ಹನ್ನೆರಡು ಸಾವಿರ ಮತಗಳ ಅಂತರದಿಂದ 
ಗೆದ್ದರು. ಅವರ ಕನಸು ನನಸಾಯಿತು. ಗಿ ಆರಿಸಿ ಬಂದರು. ಗೆಲುವಿಗೆ 
ಕಾರಣರಾದ ಮತದಾರರಿಗೆ ಮನದುಂಬಿ ಕೃತ ಜ್ಞತೆಗಳನ್ನು ್ನಿ ಸಲ್ಲಿಸಿದರು. ರಾಜ್ಯದಲ್ಲಿ 


ಸಂಸದೀಯ ಪಟು 63 


ಜನತಾಪಕ್ಷ ಜಯಭೇರಿ ಸಾಧಿಸಿತು. ಆತ್ಮೀಯ ಗೆಳೆಯರಾಗಿದ್ದ ರಾಮಕೃಷ್ಣ 
ಹೆಗಡೆಯವರ ನೇತೃತ್ವದಲ್ಲಿ ಸರಕಾರ ರಚಿಸುವ ಸಿದ್ಧತೆಗಳು ನಡೆದವು. ಮೇ 18 
ರಿಂದ ಅಧಿವೇಶನ ಆರಂಭವಾಯಿತು. ಸಾಹುಕಾರರು ಪ್ರಮಾಣ ವಚೆನ ಸ್ಟೀಕರಿಸಲು 
ಬೆಂಗಳೂರಿಗೆ ಧಾವಿಸಿದರು. ಅವರ ಅಭಿಮಾನಿ ಬಳಗ ಅವರನ್ನು ಸಂಭ್ರಮದಿಂದ 
ಬೆಲ್ಲದ ಬಾಗೇವಾಡಿಯಿಂದ ಬೀಳ್ಳೊಟ್ಟಿತು. ಸಾಹುಕಾರರು ತುಂಬ ಉತ್ಸಾಹದಿಂದ 
ಎರಡು ದಿನ ಅಧಿವೇಶನದಲ್ಲಿ ಪಾಲ್ಗೊಂಡರು. ಪ ಪ್ರತಿಯೊಂದು ಚಟುವಟಿಕೆಗಳಿಗೆ 
ಸಾಕ್ಷಿಯಾದರು. ಮೂರನೆಯ ದಿನ ಅಧಿವೇಶನ ಆರಂಭವಾಯಿತು. ಸಭೆಯಲ್ಲಿ 
ಚರ್ಚೆ ಬಿಸಿಯೇರುತ್ತಿರುವಾಗಲೇ ಎಂದೆಂದೂ ನಿರೀಕ್ಷ; ಸದ ಘಟನೆಯೊಂದು 
ಸಂಭವಿಸಿತು. ದುರ್ವಿಧಿ ವಿಶ್ವನಾಥ ಕತ್ತಿಯವರ ಹೃದಯದ ಮೇಲೆ ಬಲವಾದ 
ಆಘಾತ ಮಾಡಿತು. 


k kkk 


64 ವಿಶ್ವನಾಥ ಕತ್ತಿ 


ಅಡಿಟಿಪ್ಪಣಿ 


1. 


wv 9 AN mM 


ಸಂದರ್ಶನ : ಮೃಣಾಲಿನಿತಾಯಿ ಅಂಗಡಿ. ಸ್ಥ ೪ಳ-ಬೆಳಗಾವಿ. ದಿನಾಂಕ 
5.3.2007 

"ನನ್ನ ಜೀವನ ಚರಿತ್ತೆ' (ರಾವನಹಾದ್ದೂರ ಷಣ್ಮುಖಪ್ಪ ಅಂಗಡಿ) ಮುನ್ನುಡಿ 
ಮಾತು. ಪ್ರ ಕೆ.ಎಲ್‌.ಇ. ಸಂಸ್ಥೆ, ಬೆಳಗಾವಿ, 2008 

ಸಂದರ್ಶನ: ಗುರವ (ವಿಶ್ನ್ಲನಾಥ ಕತ್ತಿಯವರ ಸಹಪಾಠಿ) ಸ್ಥಳ-ಬೆಳಗಾವಿ 
ದಿವಾಂಕ: 25.2.2007 

ಸಂದರ್ಶನ: ಮೃಣಾಲಿನಿತಾಯಿ ಅಂಗಡಿ. ಸ್ಥಳ-ಬೆಳಗಾವಿ. ದಿನಾಂಕ 
5.3.2007 

ಸಂದರ್ಶನ: ಪೂರ್ಣಿಮಾ ಪಾಂಗಿ. ಸ್ಥಳ: ಬೆಳಗಾವಿ. ದಿನಾಂಕೆ: 18.10.2008 
ಸಂದರ್ಶನ: ಪೂರ್ಣಿಮಾ ಪಾಂಗಿ. ಸ್ಥಳ: ಬೆಳಗಾವಿ. ದಿನಾಂಕ: 18.10.2008, 
ಸಂದರ್ಶನ: ರಮೇಶ ಕತ್ತಿ. ಸ್ಥಳ: ಬೆಲ್ಲದ ಬಾಗೇವಾಡಿ. ದಿನಾಂಕ: 25.10.2008 
ಸರಿದರ್ಶವ: ಜಯಸಿಂಗ ರಜಪೂತ. ಸ್ಥಳ-ಸಂಕೇಶ್ವರ. ದಿನಾಂಕ: 7.10.2007 
ಸಂದರ್ಶನ: ವ್ವ.ಎಂ. ಪಟ್ಟೇದ. ಸ್ಥಳ: ಬೆಳಗಾವಿ. ದಿನಾಂಕ: 10.10.2009 


ಸದೀಯ ಪಟು 65 


9 


ನೆನಹು ನಂದಾದೀಪ ಸದನದಲ್ಲಿ ಸಂತಾಪ 


20 ಮಾರ್ಚ್‌, 1985- ಅಂದು ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ 
ಅಸ್ತಿತ್ರಕ್ಕೆ ಬಂದ ಜನತಾ ಸರಕಾರ ಮೂರನೆಯ ದಿನಕ್ಕೆ ಕಾಲಿಟ್ಟ ದಿನ. ಅಧಿವೇಶನದ 
ಮೂರನೆಯ ದಿನ ವಿಧಾನಸಭೆಯಲ್ಲಿ ಶಾಸಕರು, ಸಚಿವರು ತಮ್ಮ ತಮ್ಮ ಆಸನಗಳಲ್ಲಿ 
ಕುಳಿತಿದ್ದಾರೆ. 9 ಗಂಟೆಗೆ ಸಭೆ ಆರಂಭವಾಗಿದೆ. ಕಾರವಾರದ ಶಾಸಕ ಆರ್‌.ಎಸ್‌. 
ನಾಯಕ ಇಯ ತಮ್ಮ ಮೇಲಾದ ಹಲ್ಲೆಯ ಬಗೆಗೆ ಪ್ರಸ್ತಾಪಿಸಿ, ತಮಗೆ ಜೀವಭಯ 
ಒಡ್ಡಿದ ಗೂಂಡಾಗಳಿಗೆ ಶಿಕ್ಷೆಯಾಗಬೇಕು ಎಂಟಿ ಒತ್ತಾಯಿಸುತ್ತಿದ್ದಾರೆ. ಗೃಹಸಚಿವರಾದ 
ಬಿ. ರಾಚೆಯ್ಯನವರು ಜೀವಕ್ಕೆ ಅಪಾಯವಾಗದ ಹಾಗೆ ಪೋಲೀಸ್‌ ಭದ್ರತೆ 
ಒದಗಿಸುವುದಾಗಿ ಭರವಸೆ ನೀಡಿದರು. ಎಸ್‌. ಬಂಗಾರಪ್ಪನವರು "ಎಲ್ಲವೂ ಗೊತಿದ್ದು 
ಗೊತ್ತಿಲ್ಲದವರಂತೆ ವರ್ತಿಸುವ ಅಧಿಕಾರಿಗಳ ಮೇಲೆ ಯಾವ ಕಮ ಸಗೊಳ್ಳುತ್ತೀರಿ?” 
ಎಂದು ಸ ಸಚಿವರಿಗೆ ಪಶ್ಲಿ ಸಿದರು. 


ಈ ಮಧ್ಯೆ ಶಾಸಕ ಬಸವರಾಜ ಪಾಟೀಲರು "ಸರ್ಕಾರಿ ಖಜಾನೆಗಳಲ್ಲಿ 
ಸರಕಾರಿ ನೌಕರರ ಸಂಬಳದ ಹೊರತು ಯಾವ ಬಿಲ್ಲುಗಳೂ ಪಾಸ್‌ ಆಗುತ್ತಿಲ್ಲ" 
ಎಂದು ಆಕ್ಷೇಪಿಸಿ ಚರ್ಚೆಯ ಗತಿ ಬದಲಾಯಿಸಿದರು. ಅದಕ್ಕೆ ಮುಖ್ಯಮಂತ್ರಿಗಳು 
"ಬಜೆಟ್‌ ಚರ್ಚೆಯಲ್ಲಿ ಈ ಬಗೆಗೆ ಮಾಠನಾಡೋಣ' ಎಂದು ಸಮಜಾಯಿಷಿ 
ನೀಡಿದರು. ಅಷ್ಟರಲ್ಲಿ ಗುಲಬರ್ಗಾ ಭಾಗದಲ್ಲಿ ಸುಟ್ಟ ಮನೆಗಳ ಪರಿಹಾರ ಧನ 
ಬೇಗನೆ ಬಿಡುಗಡೆ ಮಾಡಬೇಕೆಂದು, ಆ ಬಗೆಗೆ ಮುಖ್ಯಮಂತ್ರಿಗಳು ಹೇಳಿಕೆ 
ಕೊಡಬೇಕೆಂದು ಕೆ.ಎಚ್‌.ಪಾಟೀಲ ಅವರು, ಎಸ್‌. ಬಂಗಾರಪ್ಪನವರು 
ಆಗಹಿಸತೊಡಗಿದರು. ಚರ್ಚೆ ಬಿಸಿಂಸೆ ೀರುತ್ತಿದ್ದಂತೆ ಒಮ್ಮೆಲೆ ಸದನದಲ್ಲಿ 
“ಡಾಕ್ಟರ್‌...ಡಾಕ್ಷರ್‌...ಎಂಬ ಕೂಗು ಎದ್ದಿತು. ಕೂಡಲೇ ಎಲ್ಲರ ಗಮನ ಆ ಕಡೆಗೆ. 
ನೋಡು ನೋಡುವಷ್ಪರಲ್ಲಿ ಹುಕ್ಕೇರಿಯ ಜನಪ್ರಿಯ ಶಾಸಕ ವಿಶ್ವನಾಥ ಕತ್ತಿ ಅವರು 
ಹೃದಯಾಘಾತದಿಂದ ಕುಳಿತಲ್ಲಿಯೇ ಕುಸಿದಿದ್ದರು. ತಕ್ಷಣ ಸದನವನ್ನು 10 ನಿಮಿಷಗಳ 
ಕಾಲ ಮುಂದೂಡಿ, ಅವರನ್ನು ಆಸ್ಪತೆಗೆ ಕಳಿಸುವ ಏರ್ಪಾಡು ಮಾಡಿದರು. ಆಗ 
ಸಮಯ 10 ಗಂಟೆಯಾಗಿತ್ತು ಕೆಲ ನಿಮಿಷಗಳಲ್ಲಿಯೇ ಅವರು ಕೊನೆಯುಸಿರೆಳೆದ 
ಸುದ್ದಿ ತಿಳಿಯಿತು. ಸದನ ಶೋಕ ವ್ಯಾಕುಲದಲ್ಲಿ ಮುಳುಗಿತು. 10 ನಿಮಿಷದ 
. ಹಿಂದೆ ಇದ್ದು, ಸದನದ ಕಾರ್ಯಕಲಾಪದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ 
ಶಾಸಕರೊಬ್ಬರು ಹೀಗೆ ಏಕಾಕಿ ಎದ್ದು ಹೋದುದು ಎಲ್ಲರನ್ನು ದಮಃ ಖಕ್ಕೆ ಗುರಿ 
ಮಾಡಿತು. 


66 | ವಿತನಾಥ ಕಶಿ 
ಷೆ ಖಃ 


ಸದನದ ಸಭೆ ಪುನಃ 11 ಗಂಟೆಗೆ ಸಮಾವೇಶಗೊಂಡಿತು. ಅಗಲಿದ 
ಸದಸ್ಕನಿಗೆ ಅಪಾರ ಶೋಕ ವ್ಯಕ್ತಪಡಿಸಿತು. 


ಶ್ರೀ ರಾಮಕೃಷ್ಣ ಹೆಗಡೆ (ಮುಖ್ಯಮಂತಿಗಳು) 


ಮಾನ್ಯ ಅಧ್ಯಕ್ಷರೇ, ಇದಂತೂ ಒಂದು ಕಲ್ಪ್ಲನಾತೀತವಾದ ಘಟನೆಯಾಗಿದೆ. 
ಈ ಸದನದಲ್ಲಿ ನಮ್ಮೆಲ್ಲರ ಹಾಗೆ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಲಿಕ್ಕೆ ಬಂದಂತಹ 
ನನ್ನ ಮಿತ್ರರು ಮತ್ತು ಮಾನ್ಯ ಶಾಸಕರಾದ ಶ್ರೀ ವಿಶ್ವನಾಥ ಕಶ್ತಿಯವರು ಈಗ 
ಇಲ್ಲವಾಗಿದ್ದಾರೆ. ನಮ್ಮ ಜೀವ ಎಷ್ಟರ ಮಟ್ಟಿಗೆ ನಶ್ವರವಾದುದು ಎಂದು 
ಅರ್ಥವಾಗುತ್ತದೆ. ನಾವು ದೊಡ್ಡ ದೊಡ್ಡ ಕನಸು ಕಾಣುತ್ತಿರುತ್ತೇವೆ. ಇವರ ನಿಧನದಿಂದ 
ನನಗೆ ಅತೀವ ದುಃಖವಾಗಿದೆ. ಕೇವಲ ನನಗೆ ಸ್ನೇಹಿತರಾಗಿದ್ದರು ಎನ್ನತಕ್ಕ 
ದೃಷ್ಟಿಯಿಂದಲ್ಲ ಆವರು ಅತ್ಯಂತ ಮೃದು ಸ್ವಭಾವದವರು ಮತ್ತು ಪೇಮ ಸ್ಥಭಾವದವರು. 
ಅವರು ಅನೇಕ ಕ್ಷೇತ್ರಗಳಲ್ಲಿ ದುಡಿದಿದ್ದಾರೆ. ಸಹಕಾರೀ ಕ್ಷೇತ್ರ ಮತ್ತು ಶೈಕ್ಷಣಿಕ 
ಕ್ಷೇತ್ರಗಳಲ್ಲಿ ದುಡಿದಿದ್ದಾರೆ. ಕರ್ನಾಟಕ ಲಿಬರಲ್‌ ಎಜ್ಯುಕೇಶನ್‌ ಸೊಸೈಟಿಯಲ್ಲಿ 
ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಸಂಕೇಶ್ವರ ಸಹಕಾರ ಸಕ್ಕರೆ ಕಾರ್ಪಾವೆಯ 
ಜೊತೆಯಲ್ಲಿ ಅನೇಕ ವರ್ಷಗಳ ಕಾಲ ಸಂಬಂಧ ಇದೆ. ಮತ್ತು ವಿಧಾನ ಪರಿಷತ್ತಿನ 
ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಈ ಸಲದ ಚುನಾವಣೆಯಲ್ಲಿ ಹುಕ್ಕೇರಿಯಿಂದ 
ಆರಿಸಿ ಬಂದು ಈ ಸಭೆಯ ಶಾಸಕರಾಗಿ ಮೂರು ದಿವಸ ಕೂಡ ಭಾಗವಹಿಸಲಿಕ್ಕೆ 
ಸಾಧ್ಯವಾಗಲಿಲ್ಲ. ನಮ್ಮೆಲ್ಲರ ಅಶ್ರಶರ್ಪಣ ಅವರ ಮನೆಯವರಿಗೆ ಮತ್ತು 
ಸಂಬಂಧಿಕರಿಗೆ ಹಾಗೂ ಇನ್ನಿತರ ಸ್ನೇಹಿತರಿಗೆ ಹೋಗುತ್ತದೆ. ಅವರ ನಿಧನದಿಂದ 
ಆದಂತಹ ಹಾನಿಯಲ್ಲಿ ನಷ್ಟದಲ್ಲಿ ನಾವು ಭಾಗಿಯಾಗಿದ್ದೇವೆ. ಅಂತಹವರನ್ನು 
ನಾವು ಪುನಃ ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅವರ ಆತ್ಮಕ್ಕೆ ಪರಮಾತ್ಮನು 
ಚಿರಶಾಂತಿಯನ್ನು ಕೊಡಲಿ ಮತ್ತು ಅವರ ನಿಧನದಿಂದ ಉಂಟಾಗುವ ದುಃಖವನ್ನು 
ಸಹಿಸತಕ್ಕ ಶಕ್ತಿಯನ್ನು ಅವರ ಮನೆಯವರಿಗೆ ಕೊಡಲಿ ಎಂದು ಹೇಳಿ ನನ್ನ 
ಎರಡು ಮಾತುಗಳನ್ನು ಮುಗಿಸುತ್ತೇನೆ. 


ತ್ರೀ ಕೆಎಚ್‌. ಪಾಟೀಲ-ಮಾನ್ವ ಅಧ್ಯಕ್ಷರೇ, ಶೀಮಾನ್‌ ವಿಶ್ವನಾಥ ಕತ್ತಿಯವರ 
ಪರಿಚಯ ನನಗೆ ಬಹಳ ದಿವಸಗಳಿಂದ ಇತ್ತು. ಕರ್ನಾಟಕ ಲಿಬರಲ್‌ ಎಜ್ಕುಕೀಶನ್‌ 
ಸೊಸೈಟಿಯ ಅಧ್ಯಕ್ಷರಾಗಿದ್ದು ಅನೇಕ ಸಹಕಾರಿ ಕ್ಷೇತ್ರದಲ್ಲಿ ದುಡಿದಿದ್ದಾರೆ. ಇವರ 
ಸಾನಿವಿಂದ ನಾವು ಅಪಾರ ನಷ್ಟವನ್ನು ಅನುಭವಿಸಬೇಕಾಗಿದೆ. ಮಾನ್ಯ ನಾಯಕರು 
ಹೇಳಿದ ಹಾಗೆ ಅವರು ಸಾವು ತತ್‌ಕ್ಷಣ ಉಂಟಾಗಿರುವುದರಿಂದ ಇದೊಂದು 
ಆಶ್ಚರ್ಯಕರವಾಗಿದೆ. ದೇವರು ಒಳ್ಳೆಯವರನ್ನು ಬೇಗ ಕರೆದುಕೊಳ್ಳುತಾನೆ ಎನ್ನುವುದಕ್ಕೆ 


ಾದೆಮೊಲು ನಿ ಅ pe ನ್‌ 


67 


ಇದು ಸಾಕ್ಷಿಯಾಗಿದೆ. ಅವರ ಕುಟುಂಬಕ್ಕೆ ಉಂಟಾಗಿರುವ ದುಃಖವನ್ನು ಸಹಿಸತಕ್ಕ 
ಪಕ್ಷಿಯನ್ನು ಭಗವಂತನು ಕೊಡಲಿ ಎಂದು ಹಾರೈಸಿ ನನ್ನ ಮಾತುಗಳನ್ನು 
ಮುಗಿಸುತ್ತೇನೆ. 


ಸಭಾಧ್ಯಕ್ಷರು-”ಈ ದಿನ ಬೆಳಿಗ್ಗೆ ಶ್ರೀಮಾನ್‌ ವಿಶ್ವನಾಥ ಕತ್ತಿಯನವರು 
ನಮ್ಮ ಜೊತೆಗೆ ಈ ಸದನದಲ್ಲಿದ್ದರು. ಅದೇ ಸಮಯದಲ್ಲಿ ಅವರು ತೀವ್ರ ಅಸ್ವಸ್ಥರು 
ಎಂದು ಕಂಡುಬಂದಿದ್ದರಿಂದ ಅವರನ್ನು ಶೀಘವಾಗಿ ಆಸ್ಪತ್ರೆಗೆ ಒಯ್ಯಲಾಯಿತು. 
ಅಲ್ಲಿ ಅವರ ಪ್ರಾಣಪಕ್ಷಿ ಹಾರಿಹೋಯಿತು. ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. 
ವಿಶ್ವನಾಥ ಕತ್ತಿಯವರು ಸುಮಾರು 25-30 ವರ್ಷಗಳ ಕಾಲ ಬೆಳೆಗಾವಿ ಜಿಲ್ಲೆಯಲ್ಲಿ 
ಹಾಗು ರಾಜ್ಯದ ಹಲವಾರು ಸಹಕಾರಿ ಕ್ಷೇತ್ರಗಳಲ್ಲಿ, ವಿದ್ಯಾ ಕ್ಷೇತಗಳಲ್ಲಿ ಮತ್ತು 
ಇನ್ನಿತರ ಸಾಮಾಜಿಕ ಕ್ಷೇತಗಳಲ್ಲಿ ಅವರು ಪರಿೀಣಿತರಾಗಿದ್ದರು. ಅವರೊಬ್ಬ ಉಚ್ಚಮಟ್ಟದ 
ಸಾರ್ವಜನಿಕ ಧುರೀಣರಾಗಿದ್ದರು. ಇಂತಹ ಒಬ್ಬ ಮಹಾನ್‌ ವ್ಯಕ್ತಿ ಇವೊತ್ತಿನ 
ದಿವಸ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಈ ದಿನ ಸದನದಲ್ಲಿ ನಮ್ಮೆಲ್ಲರ ಮಧ್ಯೆ 
ಇದ್ದು, ಕೆಲವೇ ಘಂಟೆಗಳಲ್ಲಿ ನಮ್ಮನ್ನು ಅಗಲಿದುದು ವಿಧಿಯ ಕೈಮಾಡ ಎನಿಸುತ್ತದೆ. 
ಅವರ ನಿಧನದಿಂದ ಅವರ ಕುಟುಂಬದವರಿಗೆ ಆದ ದುಃಖಿದಲ್ಲಿ ನಾವು 
ಭಾಗಿಗಳಾಗಿದ್ದು ದಿವಂಗತರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಅನುಗ್ರಹಿಸಲಿ 
ಎಂದು ನಾನು ಪ್ರಾರ್ಥಿಸುತ್ತೇನೆ. ಅವರ ನಿಧನದ ಬಗ್ಗೆ ಸಂತಾಪ ಸೂಚಿಸಲು 
ಸಭೆಯು ಒಂದು ನಿಮಿಷ ಕಾಲ ಎದ್ದು ನಿಂತು ಮೌನ ಆಚರಿಸಬೇಕೆಂದು 
ಕೋರುತ್ತೇನೆ.” 


ಸದನ ಅಗಲಿದ ಶಾಸಕ ವಿಶ್ವನಾಥ ಕತ್ತಿ ಅವರ ನಿಧನಕ್ಕೆ ಕಂಬಿನಿ 
ಮಿಡಿಯಿತು. ಸಭೆ ಮರುದಿನಕ್ಕೆ ಮುಂದೂಡಲಾಯಿತು. 


ಇತ್ತ ಆಕಾಶವಾಣಿ, ದೂರದರ್ಶನಗಳಲ್ಲಿ ಬಿತ್ರರವಾದ ಸುದ್ದಿಯಿಂದ ನಾಡಿನ 
ಜನತೆಗೆ ದಿಗ್ಗಮೆ, ಶೋಕ. ಶಾಸಕರೊಬ್ಬರು ಸದನದ ಸಭೆಯಲ್ಲಿ ಪಾಲ್ಗೊಂಡು 
ಹೀಗೆ ಏಕಾಏಕಿ ಎಲ್ಲರಿಂದ ದೂರ ಸರಿದು ಬಿಡಬಹುಬೆಂದು ಯಾರೂ ಊಹೆ 
ಮಾಡಿರಲಿಲ್ಲ. ಬೆಳಗಾವಿ ಹುಕ್ಸೇರಿ-ಸಂಕೇಶ್ವರ ಭಾಗದ ಜನರಿಗಂತೂ ಈ ಸುದ್ದಿ 
ಆಘಾತವನ್ನುಂಟು ಮಾಡಿತು. ಬೆಲ್ಲದಬಾಗೇವಾಡಿಯ ಜನರ, ಕುಟುಂಬದ ಸದಸ್ವರ, 
ಬಂಧುಬಳೆಗದವರ ದುಃಖ ಕಟ್ಟೆ ಒಡೆಯಿತು. ನಾಲ್ಕು-ಐದು ದಿನಗಳ ಹಿಂದೆಯಷ್ಟೇ 
ಶಾಸಕರಾಗಿ ಆಯ್ಕೆಯಾಗಿದ್ದರು. ಅಧಿವೇಶನದಲ್ಲಿ ಪಾಲ್ಗೊಂಡು ಬರುವುದಾಗಿ 
ಹೇಳಿ ಹೋಗಿದ್ದರು. ಆದರೆ ಅವರ ಪಾರ್ಥೀವ ಶರೀರ ಬರುತ್ತಿರುವುದನ್ನು 
ತಿಳಿದು ಎಲ್ಲರೆ ದುಃಖ ಉಮ್ಮಳಿಸಿತು. ಪಾರ್ಥಿವ ಶರೀರ ಬೆಂಗಳೂರಿನಿಂದ 


68 ವಿಶ್ವನಾಥ ಕತ್ತಿ 


ಬೆಲ್ಲದ ಬಾಗೇವಾಡಿಗೆ ಬರಲು ತುಂಬ ತಡವಾಯಿತು. ದಾರಿ ಮಧ್ಯೆದಲ್ಲಿ ಜನರು 
ಗುಂಪು ಗುಂಪಾಗಿ ಬಂದು ಶ್ರದ್ದಾಂಜಲಿ ಸ ಸಲ್ಲಿಸುತ್ತಿದ್ದರು. ಹುಕ್ಳೇರಿ ಸಂಕೇ ಪ್ರರ 
ಭಾಗದ ಜನರು ತಮ್ಮ ಪ್ರೀತಿಯ ನಾಯಕನ "ಅಂತಿಮ ದರ್ಶನಕ್ಕಾಗಿ 
ಮಹಾಪೂರದಂತೆ ಹರಿದು ಬಂದರು. ಎಲ್ಲರ ಬಾಯಲ್ಲಿ "ಸರಳ ನಡೆ, ನುಡಿ, 
ಸಜ್ಜನಿಕೆಗೆ ಹೆಸರಾದ ಸಾಹುಕಾರ' ಎಂಬ ಗುಣಗಾನ. ಹುಕ್ಕೇರಿಯ ಕ್ಷೇತ್ರದ 

ಅಭ್ಯುದಯಕ್ಕಾಗಿ ಪರಿಶ್ರಮಪಟ್ಟ ಪ್ರಭಾವೀ ನಾಯಕ. ಸಹಕಾರಿ ರಂಗದ ಧೀಮಂತ 
Bly ಇನ್ನಷ್ಟು ಕಾಲ ಬದುಕಬೇಕಾಗಿತ್ತೆಮ್ಮವ ಭಾವೋದ್ದೇಗದಲ್ಲಿ, ಸಕಲ 
ಸರಕಾರಿ ಮರ್ಯಾದೆಗಳಿಂದ ತೋಟದಲ್ಲಿ ಅಂತಿಮ ಸಂಸ್ಕಾರ ನೆರವೇರಿತು 


ಕುಟುಂಬವತ್ತಲ, ಸ್ನೇಹಜೀವಿ, ಸೇವಾಜೀವಿ, ಜನಪರ ಸೇವೆಯ 
ಜನನಾಯಕ, ಸಹಕಾರರಂಗದ ಧೀಮಂತೆ ನಾಯಕ, ಜನಪ್ರಿಯ ಶಾಸಕ ವಿಶ್ವನಾಥ 
ಕತ್ತಿ ಸಾಹುಕಾರ ತೆರೆಯ ಮರೆಗೆ ಸರಿದರು. ಕಾಯಕ ನಿರತ ವ್ಯಕ್ತಿಯು ದಣಿದು, 
ಬೆವರು ಒರೆಸಲು ಎದ್ದು ಹೋದಂತೆ, ವಿರಮಿಸಲು ನಿದ್ದೆಗೆ ಸರಿದಂತೆ ಇತ್ತು 
ಅವರ ಸಾವು, ಸಾಹುಕಾರರ ಸೇವೆ, ಉಪಕಾರ ತಾವೆಂದೂ ಮರೆಯುವುದಿಲ್ಲವೆಂದು 
ಜನ ಮರಗುತ್ತ ಅಗಲಿದ ನಾಯಕನಿಗೆ ಶ್ರದ್ಧಾಂಜಲಿ ಸಲಿಸಿದರು. 


* 5% 


ಸಂಸದೀಯ ಹಟು 69 


“ಜೀವನದಾಗ ಗಳಿಸೇನು, ಗಳಿಸೇನು ಅಂದ್ರ ಏನ್ರಿ? 
ಮಂದೀನ ಗಳಿಸಬೇಕು. 
ಮಂದೀನ ಗಳಿಸೋದು ದೊಡ್ಡದು”. 


70 4: ವಿಪ್ರನಾ 


 ಮಶಹಶನ್‌ಾಡ್ನ್‌ಶಟೂಸಂಕಡಾತಿಟಿಳಟಗುಗರ್‌ವ ರಸದಾಲಗರಿರುಶಸ ಸರಕರ ರರಮರೀದಾಲಾ ನಿಸ ತಟೀಪಲಸವಡರಂಗರಣಾಬಾಟಾನಾರಡಿಿಬಿಡಾರುಗಾರಬಾರ್ದ:ಯಬೀರರಡಿನಬಸರೀರದಿಯುಿರಂಂಪಾಗತರಿುರಿ.ತರರುತ 
p ಪ ” 


ಮ 
i 


[se 


ವರು 
ರೂ, 


[) 


a ವ 
ಛ 
ಬದುಕಿನಲ್ಲಿ 


2: 
3 
[a 


ಡಿ 
Ks] 
[) 


ಸಕಾರಣದ ಮಧ್ಯದಲ್ಲಿಯೂ ಧರ್ಮ- 


ವು ಉಳ್ಳವರಾಗಿದ್ದ ವಿಶ 


(A 


ಕ 
ಸತ್ನಸಂಧ 
ಎನ್ನಿ 
© 
೬ 
5 


ಥ ಫ 
ರು ಅಮಕರಣೀಯವಾಗಿತು, 


J 


[ae] 
ತಮ 


ಭನ 


ಳಲಿನಿ 


C: 


ಪ 
ತ್ರಗ 
ಅಕರಶ 


[) 
[2 


[2] 
0 


ಇ 


೪ 
ು. ಬಸವಾದಿ ಪಮಥರ ತತ್ವ 
ky 
ಳನ್ನು 


0 


ತೃಗ 


KY 


ಈ 
[G 


ಬಡು 


ನಡಸೋಸಿ 


[ಮ 


ರಾಗುವಲ್ರಿ 
ಭಾಗದ ರೈತರಿಗೆ ಆರ್ಥಿಕವಾಗಿ 


a 


ಕಾರಾನೆ ಏಳೆ 


ಕೃರ 


ನ) 


ನಾಗದ ಸಂಕೇಶರದಲಿ ಸಹಕಾರಿ ಸ 


ಭ 


ಗಡಿ ಪ್ರ 
ತ್ತಿಯವರ ಸೇವೆ ಅಪಾರವಾದುದು. ಈ 
pe 
KL 


ಶ್ರನಾಥ ಕ 


ನಜಕಲ್ಯಾಣಗಳೆರಡನ್ನು 
ಯ 


ತ 
2 


3) 


ಯಂ 


ಜನಪರವಾಗಿಸಿ, ಜನ 


'೦ಬ ಸಹಕಾರಿಯಾಯಿತು. ಕಾರಾನೆಯ ಲಾಭದ 
ಗು ಸ 


fs) 


[9] 


ಕ ಮಹಾವಿದ್ದಾಲಯದವ 


ರಾಗುವಲ್ಲಿ ಕಾರಾ 
ಖಿ 


px 


ಪ್ರಿ, 
ಅವರು ನ್ಠಾಯನಿಷ 


ತೋಂ 


72 


4 ut ೬ J 
ಮಿತಭಾಷಿಗಳು ಮ ಜ್ಞಾನಶೀಲರೂ, ಅನುಪಮ ಚಿ a ಜಗಿದರು. 
ನಲಲ ತ ಾಾವಿ ಜಿಬೆಯ 


ಅಧ್ಯಕ್ಷರಾಗಿ, ಶಾಸಕೆರಾಗಿ ಜನವಾನುರಾಗಿಗಳಾಗಿ 
ಜನಸಾಮಾನ್ಯರ ಹೃದಯ ಸಿಂಹಾಸನದಲ್ಲಿ ಶಾಶ 
ಭಾಗದ ಹಿರಿಯ ರಾಜಕಾರಣಿಯಾಗಿದ್ದ ಅವರ ಲೊ ಮ 
“ಮಾಡಬಲ್ಲವರು ಮಾಡುತಾರೆ; ಮಾಡಲರಿಯದವರು ಬರೀ ಹೇಳುತ್ತಾರೆ” 


ಎಂಬುದೊಂದು ಪ್ರಸಿದ್ಧ ಉಕ್ತಿ. ವಿಶ್ವನಾಥ ಕತ್ತಿಯವರು ಮಾಡಬಲ್ಲವರಾಗಿದ್ದರು. 


ಹೇಳದೆ ಮಾಡುವುದು ಅವರ ಶೂಢಂಾಗಿನು ಹೀಗಾಗಿ ಅವರು ಹೆಚ್ಚು 
ಮಾಕನಾಡಲಿಲ್ಲ, ಕೆಲಸ ಮಾಡಿ ತೋರಿಸಿದವರು. 


4 
ಪರಮಹಪಹೊಬ್ಯ ಪ್ರಭುಚನ್ನಬಸವ ಮಹಾಸ್ವಾಮಿಗಳು 
ಜಂಗಮಲಿಂಗ ಸುಕ್ಷೇತ್ರ ಮೋಟಗಿಮಠ 


ಅಥಣಿ 
ನಾಡಿನ ಸರ್ವತೋಮುಖ ಏಳ್ಗೆಗಾಗಿ ಸರ್ವಾರ್ಪಣ ಮನೋಭಾವದಿಂದ 
ದುಡಿದ ಕೆಲವೇ ಕೆಲವು ರಾಜಕಾರಣಿಗಳಲ್ಲಿ ವಿಶ್ವನಾಥ ಕತ್ತಿಯವರ ಹೆಸರು 


[xe] ps) 
ಅಜರಾಮರ. ಸ್ತಾರ್ಥ-ಮೋಸ-ವಂಚನೆಗಳನ್ನು ಮೀರಿದ ನಿಸ್ನಾರ್ಥ-ನರಪೇಕ್ಷ 
ಸೇವಾ ಮನೋಭಾಪವುಳ್ಳವ ರಾಗಿದ್ದ ವಿಶ್ವನಾಥ ಕತ್ತಿಯವರು ರಾಜಕಾರಣದಂತೆಯೇ 


W - 
ಓದಿನ ವಿಸಾರ SEU 


$೫8 


ಮಣಿಹದಿಹ ಮನವೊಂದು ಸಾಧಿಸುವ ಹಟವೊಂದು ! 
ನಜದ ನೇರಕೆ ನಡೆವ ನಿತ್ಲಲತೆಯೊಂದು । 
ಅನ್ಯಾಯಕೆಂದೆಂದು ಬಾಗದೆಚ್ಚರವೊಂದು! 

ಮರುಕಕ್ಕೆ ಪೇಮಕ್ಕೆ ಚಿರತೆರೆದ ಎದೆಯೊಂದು ॥ 


ಎಂಬ ಕವಿವಾಣಿಗೆ ನಿದರ್ಶನವಾಗಿ ಬದುಕಿದವರು ವಿಶ್ವನಾಥ ಕತ್ತಿಯವರು. 


5 
ಪರಮಪೂಜ್ಯ ಸಂಪಾದನಾ ಮಹಾಸ್ಥಾಮಿಗಳು 
ಚರಮೂರ್ತಿ ಸಂಪಾದನಾಮಠ 
ಚಿಕ್ಕೋಡಿ 


ಚಿಕ್ಕೋಡಿ ಮತಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವ ಶ್ರೀ ರಮೇಶ ಕತ್ತಿಯವರ 
ತಂದೆಯವರಾದ ವಶ್ನನಾಥ ಕತ್ತಿಯವರು ಜನಾನುರಾಗಿ ನಾಯಕರಾಗಿದ್ದರು. 
ಅನೇಕ ಸಂಘ-ಸಂಸ್ಥೆಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗುವ ಸಾಮರ್ಥ್ಯ 


ಹೊಂದಿದ ವಿಶ್ವನಾಥ ಕತ್ತಿಯವರು ಅಜಾತ ಶತ್ರುಗಳಾಗಿದ್ದರು. 


ಬ [@] 
"ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ; 
ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, 
ಭಾವದಲ್ಲಿ ದಿಗಂಬರ, 
ಜ್ಞಾನದಲ್ಲಿ ಪರಮಾನಂದವೆಡೆಗೊಂಡ ಬಳಿಕ 
ಸೌರಾಷ್ಟ್ರ ಸೋಮೇಶ್ವರಲಿಂಗವು ಬೇರಿಲ್ಲ ಕಾಣಿರೋ” 


ಎಂಬ ಶರಣ ಆದಯ್ಯ್ಕನ ವಚನ ವಾಣಿಗೆ ಅಕ್ಷರಶಃ 
ಬದುಕಿದವರು ವಿಶ್ರನಾಥ ಸಾಹುಕಾರರು. 


6 


ಡಾ. ಪ್ರಭಾಕರ ಕೋರೆ 

ರಾಜ್ಯಸಭಾ ಸದಸ್ಸರು. ಮತ್ತು.ಕಾರ್ಯಾಧ್ಯಕ್ಷರು, 
ಬ pe ಸಿ 

ಕೆ.ಎಲ್‌.ಇ. ಸಂಸ್ಥೆ, ಬೆಳಗಾವಿ 


ವಿಶ್ವನಾಥ ಕತ್ತಿಯವರು ನಮ್ಮ ದಿನಮಾನದ ಅಪರೂಪದ ಪ್ರಾಮಾಣಿಕ 
ರಾಜಕಾರಣಿಗಳಾಗಿದ್ದರು. ನಮ್ಮ ಕೊಎಲ್‌.ಇ. ಸಂಸ್ಥೆಯ ಬೆಳವಣಿಗೆಯಲ್ಲಿಯೂ 
ಅವರ ಕೊಡುಗೆ ಅಪಾರವಾಗಿದೆ. ಕೆ.ಎಲ್‌.ಇ. ಸಂಸ್ಥೆಯ ಆಡಳಿತ ಮಂಡಳಿಯ 
ಚುನಾವಣೆ ನಡೆದಾಗ ಅಧ್ಯಕ್ಷ ಸ್ಥಾನಕ್ಕೆ ವಿಶ್ವನಾಥ ಕತ್ತಿಯವರು ಸರ್ಧಿಸಿದ್ದರು. 
ಎದುರಾಳಿಯನ್ನು ಸೋಲಿಸಿ ಪ್ರಚಂಡ ಬಹುಮತದಿಂದ ಆಯ್ಕೆಯಾದರು. ಅವರ 
ನಿರಾಡಂಬರ ಜೀವನ ನಮಗೆ ಆದರ್ಶವಾಗಿತ್ತು ಅವರ ಮಕ್ಕಳಾದ ಮಾನ್ಯ 
ಉಮೇಶ ಮತ್ತು ರಮೇಶ ಇಂದು ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದು ನಿಂತಿದ್ದಾರೆ. 
ಅವರ ಸೇವೆ-ತ್ಯಾಗ ಮುಂದಿನ ಪೀಳಿಗೆಯೂ ನೆನಪಿನಲ್ಲಿಟ್ಟುಕೊಳ್ಳಲಿ ಎಂಬ 
ಸದುದ್ದೇಶದಿಂದ ಕೆ.ಎಲ್‌.ಇ. ಸಂಸ್ಥೆಯ ದಂತ ವಿಜ್ಞಾನ ಮಹಾವಿದ್ಯಾಲಯಕ್ಕೆ 
ಅವರ ಹೆಸರನ್ನು ನಾಮಕರಣ ಮಾಡಲಾಗಿದೆ. 

ವಿಶ್ವನಾಥ ಕತ್ತಿಯವರ ಲೋಕಹಿತದ ಕಾರ್ಯಗಳು ಜನಮನದಲ್ಲಿ 
ಶಾಶ್ವತವಾಗಿ ಉಳಿದಿರುವುದು ಅವರ ಸಾರ್ಥಕ ಬದುಕಿನ ಲಕ್ಷಣವಾಗಿದೆ. 


“ತರೀರ ನಿರಪೇಕ್ಷಸ್ಯ ದಕ್ಷಸ್ಯ ವ್ಯವಸಾಯಿನಃ | 
ನ್ಯಾಯೇನಾರಬ್ಬ ಕರ್ಮಸ್ಯ ನ ಕಿಂಚಿದಪಿ ದುಷ್ಟರಂ ॥ 


“ಶಾರೀರಿಕ ಶ್ರಮದ ಅರಿವಿಲ್ಲದೆ, ದಕ್ಷತೆಯಿಂದ ಜನಕಲ್ಯಾಣ ಕಾರ್ಯ 
ಮಾಡುವ ವ್ಯಕ್ತಿಗೆ ಯಾವುದೂ ಅಸಾಧ್ಯವಲ್ಲ” ಎಂಬ ಉಕ್ತಿಯಂತೆ ವಿಶ್ವನಾಥ 
ಕತ್ತಿಯವರು ಅಸಾಧ್ಯವಾದುದನ್ನು ಸಾಧಿಸಿ ತೋರಿಸಿದರು. 


7 
ಶ್ರೀ ಸುರೇಶ ಅಂಗಡಿ 
ಲೋಕಸಭಾ ಸದಸ್ಯರು 
ಬೆಳಗಾವಿ 
ವಿಶ್ವನಾಥ ಕತ್ತಿಯವರು ಬೆಳಗಾವಿ ಜಿಲ್ಲೆಯ ಹಿರಿಯ ರಾಜಕೀಯ 
ಧುರೀಣರು. ಸಕ್ಕರೆ ಕಾರಾನೆ, ಸಹಕಾರಿ ಬ್ಯಾಂಕ, ಕೆ.ಎಲ್‌.ಇ. ಸಂಸ್ಥೆಗಳೆ ಅಧ್ಯಕ್ಷೆ- 
ಉಪಾಧ್ಯಕ್ಷರಾಗಿ ಮಾಡಿದ ಕಾರ್ಯ ಅನುಪಮ. ಬಡವರ-ದೀನರ, 


ಸಂಸದೀಯ ಪಟು 75 


ದನಿಯಿಲ್ಲದವರ ಶಕ್ತಿಯಾಗಿ, ಅವರ ಬಾಳಿನ ಆಭ್ಯುದಯಕ್ಸಾಗಿ ತಮ್ಮ ಸಮಸ್ತ 
ಬದುಕನ್ನು ಮುಡುಪಿಟ್ಟ ವಿಶ್ವನಾಥ ಕತ್ತಿಯವರು ಸತ್ಯ-ನ್ಯಾಯ-ಪ್ರಾಮಾಣಿಕೆಗಳಿಗೆ 
ಆನ್ಸರ್ಥಕವಾಗಿ ಬದುಕಿದವರು. ಇಂಥ ಹಿರಿಯರ ಕಾಲಘಟ್ಟದಲ್ಲಿ ನಾವು 
ಬದುಕಿದ್ದೇವು ಎಂಬುದೇ ನಮ್ಮ ಭಾಗ್ಯ. ಅವರ ರಾಜಕಾರಣ ಸೇಷೆ ಸದಾಕಾಲ 
ಉಳಿಯುವಂತಹದ್ದು. 


ಲೋಕದಲ್ಲಿ ವೃಕ್ಷಗಳು ಪರೋಪಕಾರಕ್ಷಾಗಿಯೇ ಹಣ್ಣುಗಳನ್ನು ಕೊಡುತ್ತವೆ. 
ಪರೋಪಕಾರಕ್ಕಾಗಿಯೇ ನದಿಗಳು ಹರಿಯುತ್ತವೆ. ಪರೋಪಕಾರಕ್ಕಾಗಿಯೇ ಹಸುಗಳು 
ಹಾಲನ್ನು ಕರೆಯುತ್ತವೆ. ಅಂತೆಯೇ ಪರೋಪಕಾರಕ್ಕಾಗಿಯೇ ಈ ಬದುಕು 
“ಪರೋಪಕಾರರ್ಥಮಿದಂ ಶರೀರಂ” ಎಂಬ ಸುಭಾಷಿತ ಮಾತಿಗೆ ವ್ಯಾಖ್ಯಾನವಾಗಿ 
ಬದುಕಿದವರು ವಿಶ್ವನಾಥ ಕತ್ತಿಯವರು. 


ವಿಶ್ವನಾಥ ಕತ್ತಿಯವರು ಅಪ್ಪಣ್ಣಗೌಡ ಪಾಟೀಲರು ಕೂಡಿ ಹುಕ್ಕೇರಿ 
ತಾಲೂಕಿನ ಸಮಗ ಅಭಿವೃದ್ಧಿಗೆ ಕಾರಣರಾದವರು. ಇಬ್ಬರೂ ಹಿರಿಯರ ನಿಸ್ತಾರ್ಥ 
ಸೇವೆ ಜನಮನದಲ್ಲಿ ಚಿರಕಾಲ ಉಳಿಯುವಂತಹದ್ದು. ಬಹುಮುಖ ಪ್ರತಿಭೆಯುಳ್ಳ 
ವಿಶ್ವನಾಥ ಕತ್ತಿಯವರು ರಾಜಕೀಯ-ಸಾಮಾಜಿಕ-ಸಹಕಾರ ಕ್ಷೇತ್ರದಲ್ಲಿ ಸಲ್ಲಿಸಿದ 
ಸೇವೆ ಅನನ್ಯವಾದುದು. ಎಲ್ಲ ರಂಗಗಳಲ್ಲಿಯೂ ಧೈರ್ಯದಿಂದ ಮುನ್ನುಗ್ಗುವ 
ಸಭಾವದವರಾಗಿದ್ದ ವಿಶ್ವನಾಥ ಅವರು ಧೀಮಂತ ರಾಜಕಾರಣಿಯಾಗಿದ್ದರು. ಅವರಲ್ರಿ 
ಹೊಸದ್ದನ್ನು ಸೃಷ್ಟಿಸುವ ಮಾಂತಿಕ ಶಕ್ತಿ ಇತ್ತು, ಅಗಾಧ ಕಾರ್ಯಗಳನ್ನು ನಿರ್ವಹಿಸುವ 
ಸಾಮರ್ಥ್ಯವಿತ್ತು. 


* xk 


76 ವಿಶನಾಥ ಕತಿ 


ಭಾಗ-೩ 


ಅನುಬಂಧ 


ಅನುಬಂಧ ವ್‌ ‘1 


೦ಚಿ ಮರೆಯಾದ ನೆಕತ 
peas 


ಯಾರು ಹೇಳಿದರು ನಿನಗೆ ! ನಾವು ನಿನ್ನ ಮರೆತೆವೆಂದು 
ಮರೆತಿಲ್ಲ! ಮರೆಯುವುದು ಇಲ್ಲ 
ಕೆತ್ತಿ ನಿಲ್ಲಿಸಿದೆವು ! ನಿನ್ನ ಪುತ್ಥಳಿಯನಿಂದು 
ವಿಶನಾಥ ಎಂದು ! ತರಿದೆ ತಾಯಿಗಳಿಟ್ಟಿ ಹೆಸರು 
ಸಾಧಕ ! ನಿನ್ನ ಜೀವನದ ಉಸಿರು 
ಸೋಲರಿಯದ ಸ ರದಾರ್‌ನೆಂದು ಕರೆದಾರು। 
ನಿಜಸಿನರ ಕ್ಷೇತದಲ್ಲಿ | ನೀ ಮಾಡಿದೆ ಕೃಷಿ 
ಲಕೊ ಡದು ! ನಮಗೆಲ್ಲ ಮಿಮಿ 
ರಗೊಳಿಸುವೆವು ! ನಿನ್ನ ಕನಸುಗಳನು Y 
ಗೌಡರಿಬ ರ ರಾಜಕೀಯ ಗರಡಿಯಲ್ಲಿ 
ಗರ್ಜಿಸಿದೆ “ಸಿಂಹ” ಗರ್ಜನಯಲ್ಲಿ 
ವಿಜಯ ಪತಠಾಕೆ ಹಾರಿಸಿದೆ ಎಲ್ಲ ಕ್ಷೇತ್ರಗಳಲ್ಲಿ 
ಹುಟ್ಟಿದವನು ಸಾಯಲೇಬೇಕು ! ಇದು ಶ ಸತಸಿದ್ದ! 
ಡೆದ ಸಾವು ಅಂತಿಂಥಹದಲ್ಲ-! ಅಮರತ್ತ ಬ ಬದ್ದ 
ದುಕಿದೆ ನೀನು! ಜೀವನದ "ಉದ್ದೆ 


- 


ಗೈಯ್ಯುವೆವು ! ಸಾವೆಲ್ಲ ಇಂದು 
ಕನಸುಗಳನ್ನು ! ಸಾಕಾರಗೊಳಿ ಸುತ್ತೇವೆಂದು 
ನಡೆದು ಬಂದ ದಾರಿಯಲ್ಲಿ ! ಸಾಗುವೆವು ಮುಂದು। 


PZ) 
[e. 
$೬ 


py 
1 
ku 


Cal 


3 
ವ 
ಆಮಿ 


3) 
ಗಾ 


ಅಯ್ಯಾ ಎಂದರೆ ಸ್ಪರ್ಗವಂತೆ |! ಎಲವೊ ಎಂದರೆ ನರಕವಂತೆ 


ಎಂಬಿ ಅಣ್ಣ ಬಸವಣ್ಣನ ! ಮಡಿ ಮುತ್ತಿನಂತೆ 

ಯಾರಿಗೂ. ಕೇಡನು 'ಬಯಸದೆ J ಬದೆಕಿದಿರಿ ನೀವುಃ 
ತ್ಯಾಗ ಮಾಡಿದೆ ಅಂದು |! ಮಂತ್ರಿಯಾಗುವ ಯೋಗ 
ಯಾರು ಬಿಡುವರು ಹೇಳು ! ಬಂದಂಥ ಸುಯೋಗ 
ಗೆಯ್ದಾಳಿ ರಾಜಕಾರಣದಲ್ಲಿಯೂ ! ಗರತಿಯ ತ್ಯಾಗ 


~J 


78 


ve 


ನಿನ್ನ ಅಗಲಿಕೆ 1 ತುಂಬಲಾರದ ನಷ್ಟ 

ವೀ ಬೆಳೆಸಿದ ಸಂಘ-ಸಂಸ್ಥೆಗಳಿಗೆ | ಇದು ಸಷ್ಟ 

ನಿನ್ನಾಶೀರ್ವಾದವೇ ನಮಗೆ ! ಒಲಿದ ಅದೃಷ್ಟ 7 
ಬಲ್ಲಿದನಾಗಿ ಜನಿಸಿದೆ ! ಬಡವರ ಬಂಧು ಎನಿಸಿದೆ 

ಹೆದ್ದಾಗಿ ಬಾಳದೆ ! ಹುಲಿಯಾಗಿ ಬದುಕಿದೆ 

ಇಂದು ಕೂಡಿದ ಜನಸ್ತೋಮವೇ! ನಿನ್ನ ಜನಪ್ರಿಯತೆಗೆ ಸಾಕ್ಷಿ" 8 


-ಬಸವರಾಜ ತತ್ತಿ. 


* ಬೆಲ್ಲದ ಬಾಗೇವಾಡಿಯ ಅರ್ಬನ್‌ ಸೌಹಾರ್ದ ಸಹಕಾರಿ ಬ್ಯಾಂಕ್‌ ಆವರಣದಲ್ಲಿ ವಿಶ್ವನಾಥ ಕತ್ತಿಯವರ 


ಕಂಚಿನ ಪುತ್ಕಳಿ ಅನಾವರಣ ಸಂದರ್ಭದಲ್ಲಿ ಬರೆದ ಕವನ 


ಸಂಸದೀಯ ಹಟು 79 


ವಿಜಯದಿ ಮೆರೆದ ವಿಶ್ವನಾಥ ಕತ್ತಿ 


ಸಗ್ಗದಿಂದಿಳಿದು ಬಾ 

ಸಾಧನೆಯ ಜೋಡ ಬಾ 

ಸಂತಸದ ನಮನಗಳ ಸ್ಟೀಕರಿಸು ಬಾ 
ಶ್ರಮಿಕರ ಬಾಳಿನ ಸರದಾರ 

ಸಹಕಾರ ಕ್ಷೇತ್ರದ ಸಾಹುಕಾರ 

ಸಕ್ಕರೆ ಕಾರ್ಬಾನೆ ಸುಧಾರಕ Ml 
ಬಾಗೇವಾಡಿಯ ಭಾಗ್ಯವಿದಾತನೆ 

ಕತ್ತಿ ಮನೆತನದ ಶ್ರೇಷ್ಠ ಸುಪುತ್ತನೆ 
ವಿಜಯದಿ ಮೆರೆದ ವಿಶ್ವನಾಥನೆ 12 
ಉಮೇಶ-ರಮೇಶ ನಿನ್ನಯ ಪುತ್ರರು 
ಬಾಗೇವಾಡಿಯ ಜನಕೆ ಹೃದಯದ ಮಿತ್ರರು 
ರಾಮ-ಲಕ್ಷ್ಮಣರೆಂದು ಹೆಸರು ಪಡೆದಿಹರು 
ನೀ ನೆಟ್ಟ ವೃಕ್ಷ ಹೆಮ್ಮರವಾಗಿ 

ದಾರಿ ಹೋಕರಿಗೆಲ್ಲ ತಂಪು ನೆರಳಾಗಿ 
ಹಣ್ಣು ಕೊಟ್ಟಿಹುದು ಜನಕೆ ಸಿಹಿಯಾಗಿ 
ನಿನ್ನ ಆದರ್ಶವೇ ನಮ್ಮಬಾಗಿಹುದು 

ನಿನ್ನ ತತ್ನದಲಿ ಜನ ಸಾಗಿಹುದು 

ನಿನ್ನ ಕವಸೆಲ್ಲ ನನಸಾಗುತಿಹುದು 
ಬಾಗೇವಾಡಿಗೆ ಬಹದ್ದೂರ ನೀನು 
ಸಹೃದಯರಿಗೆ ಸ್ನೇಹಮಯಿ ನೀಮು 
ವಿರೋಧಿಗಳಿಗೆ ಸಿಂಹಸ್ತಪ್ಪ ನೀಮ 


ವ 


3H 


pe] 


US 


6 


ಬ್ಯಾಂಕಿನ ಆವರಣದೊಳು ಮತ್ನಳಿಯನಿಟ್ಟು 

ನಿನ್ನ ಅಭಿಮಾನಿಗಳು ಸಂತೋಷಪಟ್ಟು 

ಸ್ಮರಣೆಗೈದಿಪರು ಗೌರವ ಕೊಟ್ಟು iB 
ಇಂದು ರಾಜಕಾರಣದ ಸನ್ಮಾನ್ಯ್ಕರೆಲ್ಲರೂ 

"ಮತ್ನ: ೪” ಅನಾವರಣಕ್ಕೆಂದು ಆಗಮಿಸಿಹರು 

ನಿಡಸೋಸಿ ಮಠದ ಶ್ರೀಗಳವರು ಹಾರೈಸಿಹರು” a9 


-ಟಿ. ಸಿ. ಮೊಹರೆ 


* ಬೆಲ್ಲದ ಬಾಗೇವಾಡಿಯ ಅರ್ಬನ್‌ ಸೌಹಾರ್ದ ಸಹಕಾರಿ ಬ್ಯಾಂಕ್‌ ಆವರಣದಲ್ಲಿ ವಿಶ್ವನಾಥ ಕತ್ತಿಯವರ 
ಕಂಚಿನ ಹುತ್ನಳಿ ಅನಾವರಣ ಸಂದರ್ಭದಲ್ಲಿ ಬರೆದ ಕವ 


81 


ಅನುಬಂಧ - 11 
ವಿಶ್ವನಾಥ ಮಲ್ಲಪ್ಪ ಕತ್ತ 

ಬೆಳಗಾವಿ ಜಿಲ್ಲೆಯ ಸಹಕಾರ ಆಂದೋಲನ ಇತಿಹಾಸವನ್ನು ಬರೆಯುವಾಗ 
ಬೆಲ್ಲದ ಬಾಗೇವಾಡಿ ಗ್ರಾಮದಿಂದಲೇ ಶೀಕಾರ ಹಾಕಬೇಕಾಗುತ್ತದೆ ಎಂಬ ಸಂಗತಿ 
ಬಹುಜನರಿಗೆ ಗೊತ್ತಿರಲಿಕ್ಕಿಲ್ಲ. 1904ರ ಸಹಕಾರ ಕಾನೂನಿನನ್ನಯ ಬೆಳಗಾವಿ 
ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗಾಮದಲ್ಲಿ ಪಪ್ರಥಮ ಸಹಕಾರ 
ಸಂಘವು 1905ರಲ್ಲಿ ಸ್ಥಾಪಿಸಲ್ಪಟ್ಟಿತು. ಅದೇ ಈಗ ವ್ಯವಸಾಯ ಸೇವಾ ಸಹಕಾರಿ 
ಸಂಘ ಎಂಬ ನಾಮಕರಣದಿಂದ ದೊಡ್ಡ ಸಂಘವಾಗಿ ಕೋಟ್ಯಂತರ ರೂಪಾಯಿ 
ವ್ಯವಹಾರ ಮಾಡುತ್ತಿದೆ. 


ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ 1905ರಲ್ಲಿ ಸ್ಥಾಪಿಸಿದ ಬೆಲ್ಲದ ಬಾಗೇವಾಡಿ 
ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಕೈ. ಶ್ರೀ ಬಸಪ್ರಭಪ್ಪ ಮಲ್ಲಪ್ಪಾ ಕತ್ತಿ 
ಸಂಘದ ಸಂಸ್ಥಾಪಕರು, ಮತ್ತು ಪ್ರಥಮ ಚೇರಮನ್ನರಾದ ದಾಖಲೆಗಳಿರುತ್ತವೆ. 
ಗ್ರಾಮದ ಸಹಕಾರ ಆಂದೋಲನವು ಕತ್ತಿಯವರ ಮನೆತನದೊಂದಿಗೆ ಬೆಳೆದಿದೆ 
ಎಂದು ಹೇಳಿದರೆ ಅತಿಶಯೋಕ್ತಿ ಆಗಲಾರದು. 1905ರಿಂದ 1943 ರ ವರೆಗೆ 
ಕತ್ತಿ ಮನೆತನದವರೆ ಸಂಘದ ಚೇರಮನ್ನರಾಗಿ ಆಳಿಕೆ ನಡೆಸಿದ್ದಾರೆ. 


ಆಗರ್ಭ ಶ್ರೀಮಂತರು, ಸ್ವಾತಂತ್ರ್ಯ ಯೋಧರು ಆದ ದಿವಗಂತ ಶ್ರೀ 
ಮಲ್ಲಪ್ಪ ಸಾತಪ್ಪ ಕತ್ತಿಯವರ ಎರಡನೆಯ ಪುತ್ರರಾಗಿ ದಿವಗಂತ ವಿಶ್ಷನಾಥ ಮಲ್ಲಪ್ಪ 
ಕಶ್ತಿಯವರು ದಿ: 28-9-1937 ರಂದು ಜನಿಸಿದರು. ಅವರ ಬಾಲ್ಯಾವಸ್ಥೆ ಬೆಲ್ಲದ 
ಬಾಗೇವಾಡಿಯಲ್ಲಿ ಕಳೆದು ಮುಂದಿನ ಶಿಕ್ಷಣವನ್ನು ಬೆಳಗಾವಿಯ ಸೆಂಟಿಪಾಲ್‌ 
ಸ್ಕೂಲಿನಲ್ಲಿ ಮುಗಿಸಿದ್ದಾರೆ. 1957 ಅಕ್ಟೋಬರ್‌ 13 ರಂದು ದಿವಂಗತ ಮುರಿಗೆಪ್ಪ 
ಕತ್ತಿಯವರು ಎಳೆಯ ವಯಸ್ಸಿನಲ್ಲಿಯೇ ನಿಧನ ಹೊಂದಿದ ನಂತರ ಮರುವರ್ಷ 
ಅಂದರೆ 1958-59 ರಲ್ಲಿ ಜರುಗಿದ ಬ್ಯಾಂಕಿನ ಸರ್ವಸಾಧಾರಣ ಸಭೆಯಲಿ ದಿ. 
ವಿಶ್ವನಾಥ ಕತ್ತಿಯವರು ಬ್ಯಾಂಕಿನ ಜೇರಮನ್ನರಾಗಿ ಅವಿರೋಧವಾಗಿ ಆಯ್ಕೆಯಾದರು. 
ಆಗ ಅವರ ಪ್ರಾಯ 2| ವರ್ಷ “ಪ್ರಾಯಂ ಕೂಸಾದಡೇನು ಅಭಿಪ್ರಾಯಂ 
ಕೂಸೇ” ಎಂಬ ಉಕ್ತಿಯಂತೆ ಮನೆತನದ ಪೂರ್ವಿಕರಿಂದ ದೊರೆತ ಲೋಕಾನುಭವವು 
ವಿದ್ಯಾಭ್ಮಾಸದಿಂದ ಸಂಗ್ರಹಿಸಿದ ಸೌಜನ್ಯ, ಸಹಿಷ್ಣುತೆ, ಇವೆಲ್ಲ ಇವರನ್ನು 


$2 ವಿಶ್ತನಾಥ ಶತಿ 


ಎಳೆಯರಲ್ಲಿಯೇ ಹಿರಿಯರಾಗಲು ನೆರವಾದವು. ದಿ. ವಶ್ವನಾಥ ಕತ್ತಿಯವರ 
ರಾಜಕೀಯ ಜೀವನ ಬೆಲ್ಲದ ಬಾಗೇವಾಡಿ ಅರ್ಬನ್‌ ಬ್ಯಾಂಕಿನ ಮುಖಾಂತರವೇ 
ಪ್ರಾರಂಭವಾಯಿತೆಂದು ಹೇಳಬಹುದು. ಸುಮಾರು 16 ವರ್ಷಗಳವರೆಗೆ ಬ್ಯಾಂಕಿನ 
ಚೇರಮನ್‌ರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರ ಕಾಲಾವಧಿಯಲ್ಲಿ ಬ್ಯಾಂಕು 
1969ರಲ್ಲಿ ತನ್ನ ಬೆಳ್ಳಿಹಬ್ಬವನ್ನು ಒಳ್ಳೆಯ ವಿಜೃಂಭಣೆಯಿಂದ ಆಚೆರಿಸುವುದರೊಂದಿಗೆ 
ಗ್ರಾಮೀಣ ಭಾಗದಲ್ಲಿ ಪ್ರಥಮವಾಗಿ ಬ್ಯಾಂಕು ಸ್ವಂತ ಕಟ್ಟಡ ಕಟ್ಟಿಸಿದ ಶ್ರೇಯಸ್ಸು 
ದಿ. ಕತ್ತಿಯವರಿಗೆ ಸಲ್ಲುತ್ತದೆ. 


ದಿವಂಗತರ ಕಾರ್ಯಕ್ಷೇತ್ರ ಬೆಲ್ಲದ ಬಾಗೇವಾಡಿಗಷ್ಟೇ ಸೀಮಿತವಾಗಿರದೆ 
1961 ನೇ ಇಸ್ಪಿಯಲ್ಲಿ ಸಂಕೇಶ್ವರದ ಸಕ್ಕರೆ ಕಾರಖಾನೆಯ ಸಂಚಾಲಕ ಮಂಡಳಿಗೆ 
ಆಯ್ಕೆಗೊಂಡರು. ದೇಶದಲ್ಲಿಯೇ ಹೆಸರು ವಾಸಿಯಾದ ಸಂಕೇಶ್ವರ ಸಕ್ಕರೆ ಕಾರಖಾನೆ 
ಬೆಳವಣಿಗೆಗೆ ಕತ್ತಿಯವರು 1961ರಿಂದ ದಿವಂಗತರಾಗುವವರೆಗೆ ಕಾರಖಾನೆಯ 
ಅಧ್ಯಕ್ಷರಾಗಿ ಮತ್ತು ಕಾರಖಾನೆಯ ನಿರ್ದೇಶಕರಾಗಿ ಸಲ್ಲಿಸಿದ ಸೇವೆ 
ಚೆರಸ್ಕರಣೀಯವಾಗಿದೆ. ಗ್ರಾಮದ ಅನೇಕ ಸಂಘ-ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳನ್ನು 
ಚೆನ್ನಾಗಿ ಪೋಷಿಸಿಕೊಂಡು ಬರುವುದರಲ್ಲಿ ಶ್ರಮಿಸಿದ್ದಾರೆ. ಈಗಲೂ ಈ ಸಂಸ್ಥೆಗಳು 
ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತಿರುತ್ತವೆ. 
ಅವುಗಳಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘ, ಗ್ರಾಮ ಸುಧಾರಣಾ ಸಮಿತಿ, 
ಗಜಾನನ ಉತ್ತವ ಕಮೀಟಿ, ಬಸವ ಸಮಿತಿ ಮುಂತಾದವುಗಳು ಇರುತ್ತವೆ. 1967ರಲ್ಲಿ 
ವ್ಯವಸಾಯ ಸೇವಾ ಸಹಕಾರಿ ಸಂಘದ ವಜ್ರ ಮಹೋತ್ಸವವನ್ನು ಸನ್ಮಾನೃಶ್ರೀ 
ಬಿ.ಡಿ.ಜತ್ತಿಯವರ ನೇತೃತ್ವದಲ್ಲಿ ಜರುಗಿಸಿ ಸಂಘದ ಚೇರಮನ್ನ ಹುದ್ದೆಯಿಂದ, 
ನಿವೃತ್ತರಾದರು. 


ಗ್ರಾಮದಲ್ಲಿ 1988ರಲ್ಲಿ ಉದ್ರಾಟನೆಯಾದ ಅತ್ಯಾಧುನಿಕ ಬ್ಯಾಂಕಿನ ಕಟ್ಟಡ 
ಕಟ್ಟುವ ಸಲುವಾಗಿ ಸರಕಾರದಿಂದ ನಿವೇಶನವನ್ನು ಅತಿ ಕಡಿಮೆ ಬೆದೆಗೆ 
ದೊರಕಿಸಿಕೊಡುವುದರಲ್ಲಿ ಮಹಿಸಿದ ಮಹತ್ವದ ಪಾತ್ರ ಮರೆಯಲಾಗದು. ಹೊಸ 


ಕಟ್ಟಡದಲ್ಲಿ ದಿವಂಗತರ ನೆನಪಿಗಾಗಿ ಸುಮಾರು ಮೂರು ಲಕ್ಷ ರೂಪಾಯಿ ವೆಚ್ಚದಿಂದ 
ಸಭಾಭವನವನ್ನು ನಿರ್ಮಿಸಿ ಬ್ಯಾಂಕಿನ ಸದಸ್ಕರು ಅವರಿಗೆ ಶೆದ್ದಾಂಜಲಿ ಅರ್ಪಿಸಿದ್ದಾರೆ. 


pA 
kK) 

2 

ಈ 
ಣಾ 

8 
ಚ 
§ 
[oe 
U೨ 


ವಿಧಾನ ಪರಿಷತ್ತಿನ ಸದಸ್ಕರಾದ ಮೇಲೆ ಅವರ ಕಾರ್ಯ ಚಟುವಟಿಕೆ 
ಜಿಲೆಯಿಂದ ರಾ ಜಮ ಮಟ್ಟದವರೆಗೂ ವಿಸ್ತಾರಗೊಂಡಿತೆಂದು ಹೇಳಬಹುದು. ಅವರನ್ನು 
ಜರಿಯದವರೇ ವಿರಳ. ಅವರ ಪರಿಚಯ ಜಾಲದಲ್ಲಿ ಸಿಕ್ಕ ವ್ಯಕ್ತಿಗಳು ಅವರನ್ನು 
ಮರೆಯಲು ಸಾಧ್ಯವಿಲ್ಲ. ಸಣ್ಣವರೊಂದಿಗೆ ಸಣ್ಣಪರಾಗಿ ದ 
ಮದ ಪ್ರ ಮಸ್ಯೆಗಳನ್ನು ಸ ಸಂದರ್ಭಾನುಸಾರವಾಗಿ 


N 
ಬಗೆಹರಿಸುವ ಕಲೆ ಅವರಂತೆ RE ಸಾಧಿಸುವ ತಹದ್ದಲ್ಲ. 


ಪ 
1 
[4 
3 
(> 
ರ 
b 


ಬೆಳೆಗಾವಿ ಜಿಲ್ಲೆಯ ರಾಜಕೀಯ ಧುರೀಣರಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವ 
ದಿವಂಗತ ಕತ್ತಿಯವರದು ಎಂದು ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. 1958ರಿಂದ 
ಅವರು ದಿವಂಗತರಾಗುವರೆಗೆ ಸುಮಾರು 27 ವರ್ಷಗಳ ಾಲಾಸರಿಯವರಗೆ 
ಅವರನ್ನು ಸಮೀಪದಿಂದ ಕಂಡ ವ್ಯಕ್ತಿಗಳಲ್ಲಿ ನಾನು ಮತ್ತು ವ್ಯವಸಾಯ ಸೇವಾ 
ಹಕಾರಿ ಸಂಘದ ಚೇರಮನ್ನರಾದ. ಶ್ರೀ ಶ್ರೀಪಾಲವ್ಪಣ್ಣಾ ಸ್ದಾ ದ ನಮ್ಮ 
ಮೂವರ ಗೆಳೆತನ ಒಂದು ವಿಶಿಷ್ಟ ಸ್ಪರೂಪದ್ಧಾಗಿತ್ತು. ದಿವಂಗತ ಕತ್ತಿಯವರ 
ರಾಜಕೀಯ ಜೀವನ ರೂಪಿಸು ಪದ ಅವರಿಗೆ ಸೇ ಸೇವೆ 
ದೊರಕಿದ್ದು ನಮಗಿಂದು ಹೆಮ್ಮೆ ಎನಿಸು 


ದಿವಂಗತ ವಿಶ್ವನಾಥ ಕತ್ತಿಯವರ ಮತ್ತೊಂದು ವಿಶೇಷ ಗುಣವೆಂದರೆ 
ತಮ್ಮ ರಾಜಕೀಯ ವಿರೋಧಿಗಳನ್ನು ಆತ್ಮೀಯತೆಯಿಂದ ಕಂಡು ಅವರ ವಿಶ್ವಾಸ 
. ಗಳಿಸಿ ತಮ್ಮ ಕಾರ್ಯಗಳನ್ನು ಸಾಧಿಸುವ ಇಲ ಈಗಿನ ರಾಜಕೀಯ ಧುರೀಣರಲ್ಲಿ 
ಕಾಣಸಿಗುವುದಿಲ್ಲ. ತಮ್ಮ ಆರೋಗ್ಯದ ಕಡೆಗೆ ಚಿಂತಿಸದೆ ಎರಡು ಮೂರು ಸಲ 
ಹೃದಯ ವಿಕಾರ RN ಸಹ ಲೆಕ್ಕಿಸದೆ ತಮ್ಮ ವಭನನ 
ಸಮಾಜಕ್ಕೆ ಅರ್ಪಿಸಿಕೊಂಡರು. 


1985ರಲ್ಲಿ ಜನತಾ ಸರಕಾರ ಆಧಿಕಾರಕ್ಕೆ ಬಂದಾಗ ಶಾಸಕರಾಗಿ 
ಆಯ್ಕೆಯಾದ ದಿವಂಗತ ಕತ್ತಿಯವರಿಗೆ ಮಂತ್ರಿಯಾಗುವ ಸುಯೋಗ ಬಂದಿತ್ತು 
ಆಗ ಅವರ ಅಭಿಮಾನಿಗಳು ಈ ಸುಸಂಧಿಯನ್ನು ಕಳೆದುಕೊಳ್ಳೆಬಾರದೆಂದು ಎಷ್ಟು 
ಹೇಳಿದರೂ ಕೇಳದೆ ಮಂತ್ರಿ ಪದವಿಯನ್ನು ಶೀ ಡಿ.ಬಿ.ಐನಾಮದಾರರಿಗೆ ಬಿಟ್ಟುಕೊಟ್ಟ 
ಸಂಗತಿ ಬಹಳ ಜನರಿಗೆ ತಿಳಿದಿರಲಿಕ್ಕಿಲ್ಲ. ಇಂದು ಅವರು ನಮ್ಮೊಂದಿಗೆ ಬದುಕಿದ್ದರೆ 


84 ಎ 


ನಮ್ಮ ತಾಲ್ಲೂಕಿನ ಚಿತ್ರವೇ ಬದಲಾಗುವುದರಲ್ಲಿ ಸಂದೇಹ ಇರಲಿಲ್ಲ. ಅವರ 
ಕೆ 


ಸ್ಥಾಪಿಸುವುದು 
ಮುಂತಾದ ಕಾರ್ಯಗಳು ಆಗಬೇಕಾಗಿದ್ದ ಅವರ ಈ ಕನಸುಗಳು NE 
ಅವರ ಮಗ ಶೀ ಉಮೇಶ ಕತ್ತಿಯವರು ಈಡೇರಿಸುವಲ್ಲಿ ಪ್ರಯತ್ನಿಸುತ್ತಿದ್ದಾರೆ. 

ರ ನೆನಪಿಗಾಗಿ ಅವರ ಕಂಚಿನ ಮುತ್ನೆಳಿಯನ್ನು ಅವರ ಸ್ನರಣಾರ್ಥವಾಗಿ 


ಗತ 
ಸ್ನ 
ಬ್ಲಾಂಕಿವ ಸದಸ್ಯ ರೆಲ್ಲರೂ ಸೇರಿ ಅವರ ನೆನಮ ಸದಾ ಹಸಿರಾಗಿ ಉಳಿಯುವಂತೆ 
ಬ್ಲಾಂಕಿನ ಮು ನ ವಿಲಿಸಿದ್ದಾರೆ. 
[Se [ಮ [a 


ಬಸವರಾಜ ಕತ್ತಿ 
ನಿವೃತ್ತ ಕಾರ್ಯದರ್ಶಿ ಅರ್ಬನ್‌ ಸೌಹಾರ್ದ 


ಸಹಕಾರಿ ಬ್ಯಾಂಕ್‌, ಬೆಲ್ಲದಬಾಗೇವಾಡಿ 


(ಬೆಲ್ಲದ ಬಾಗೇವಾಡಿಯ ಅರ್ಬನ್‌ ಸೌಹಾರ್ದ ಸಹಕಾರಿ ಬ್ಯಾಂಕ್‌ ಆವರಣದಲ್ಲಿ 
ಶ್ರ ತ್ರಿಯ ಕಂಚಿನ ಹುತ್ಮಳಿ ಅನಾವರಣ ಸಂದರ್ಭದಲ್ಲಿ ಬರೆದ ಲೇಖನ) 


[oe 


ಸೇಹಜೀವಿ ಶೀ ವಿಶ್ವನಾಥ ಕತ್ತಿ 


“ಸ್ನೇಹ” ಮಿತ್ರರ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ದ್ದೇಷಿಗಳ ಸಂಖ್ಯೆಯನ್ನು 
ಕುಗ್ಗಿಸುತ್ತದೆ, ಎಂಬುದೊಂದು ಆಂಗ್ಲಗಾದೆ. 'ಫಾಣಿವುದ್ದಗಲಕ್ಕೂ ಅಸಂಖ್ಯೆ ಸ್ನೇಹಿತರನ್ನು 
ಹೊಂದಿದ ಶ್ರೀ ವಿಶ್ವನಾಥರು ಅಕ್ಷರಶಃ ಸ್ನೇಹಜೀವಿ ಅವರ 'ಆಯುಷ್ಮದ' ಬಹಳಷ್ಟು 
ಕಾಲಾವಧಿ ಸ್ನೇಹ ಸೂಟಗಳಲ್ಲಿಯೇ ಸಂದಿದೆ. ಸ್ನೇಹ-ಸ ಲಿಲದಲ್ಲಿ ಮೀಯುವುದೇ 
ಅವರಿಗೆ ಗಂಗಾಸ್ನಾನ ಮತ್ತೆ ಅವರ ಸ್ನೇಹಿತರ ಬ್ರಹ ಹತ್‌ ರಾಶಿಯನ್ನು ವಿವಿಧ ಸರ 
ಇಲ್ಲವೆ ಗುಂಪುಗಳ ವೈವಿಧ್ಯತೆ ನಿ ನಿಮ್ಮನ್ನು ಬೆರಗುಗೂಳಿಸೀತು. ಅಂತೆಯೇ ನೂತನ 
ನಿವಾಸಕ್ಕೆ ನಾಮಕರಣ ಮಾಡುವ ಸಂದರ್ಭದಲ್ಲಿ “ಸ್ನೇಹ” ಎಂದು ಇಡಿರಿ 
ಎಂಬ ನನ್ನ ಶಿಫಾರಸಿಗೆ ಒಪ್ಪಿಗೆ ಪೂರಾ ಶೀಯು ಬುತರ ಸ್ನೇಹಕೊಟದ ಸದಸ್ಯನಾಗಿದ್ದ 
ನನಗಂತೂ ಮಿತಿವೀರದ': ಸಂತ 


ಹೊಸ ಚಿಗುರು, ಹಳೆ ಬೇರು 


ಬೆಲ್ಲದ ಬಾಗೇವಾಡಿ ಗಾಮ ಬೆಲ್ಲಕ್ಕೆ ಹೆಸರಾಗಿದ್ದಂತೆ ಬೆಲ್ಲದ ಗುಣವನ್ನೆ 

ತನ್ನ ಸ್ಥಾಯಿ ಸಂಪತ್ತನ್ನಾ; ಗಿರಿಸಿಕೊ೦ಡ ಸಹಕಾರ” ತತ್ವ ಪಾಲನೆಯಲ್ಲಿ ತನ್ನ 
ಯಶೋದುಂದುಭಿಯೆನ್ನು "ಹೂಳಗಿಸಿದೆ. 1905ರಷ್ಟು ಹಿಂದೆಯೇ ಪ್ರಾರಂಭಗೊಂಡ 
ಎಲ್‌.ಎಸ್‌.ಎಮ್‌.ಪಿ. ಸಹಕಾರಿ ಸಂಘ ಈ ಮಾದರಿಯಲ್ಲಿ ಸ್ಥಾಪನೆ ನೆಗೊಂಡ 
ಸಂಘಗಳಲ್ಲಿ ನಾಡಿಗೇ ಅತಂತ ಹಳೆಯದೆನಿಸಿದೆ. (ಧಾರವಾಡ ಜಿಲ್ಲೆಯನ್ನು ಹೊರತು 
ಪಡಿಸಿ) ಈ ಸಹಕಾರಿ ಸಂಘದ ಸ್ಥಾಪನೆ ಹಾಗು ಅಭಿವೃದ್ಧಿಯ ಹೆಂತಗಳಲ್ಲೆಲ್ಲ 
“ಕತ್ತಿ” ಮನೆತನದ ವಂತಿಗೇ ಸಿಂಹಪಾಲು. ಕೆತ್ತಿ ಮನೆತನದವರಿಗೆ “ಸಾಹುಕಾರಿಕೆ” 
ಮ್ನುವುದು ರಕ್ತಗತವಾಗಿ ಬಂದಿದ್ದ ವಂಶ ಪರಂಪರೆಯ ವೃವಹಾರ. ಈ 
ಮನೆತನದವರು ಸಾಹುಕಾರಿಕೆಂಶೊಂದಿಗೆ ಸಹೃ ದಂಯೆತೆಂಶುನ್ನು 


ಬೆಳೆಸಿಕೊಂಡವರಾದ್ದರಿಂದಲೂ ಹಾಗೂ ಅವರಲ್ಲಿ ರಾಷ್ಟ್ರೀಯ ಮನೋಭಾವ 
ಸಾಮಾಜಿಕ, ಪವ ಪವ್ಯತ್ತಿಗಳು ತುಂಬಿ ತುಳುಕುತ್ತಿದ್ದುದರಿಂದಲ್ಲೂ, ಗ 
ಭಾರತದಲ್ಲಿ ಪ್ರವೇಶಿಸಿದ ಕೆಲವೇ ದಿನಗಳಲ್ಲಿ ಆ ಆಂದೋಲವದಿಂದ ತು 

ಪ್ರಭಾವಿತರಾದರು. ಮೇಲಾಗಿ ಅವರಲ್ಲಿ ಬಹಳಷ್ಟು ಜನ, ಸಕಲ it 


ಲೇಸನೆ ನ್ನೇ ಬಯಸಿದ ಅಣ್ಣ ಬಸ ಸವಣ್ಣನ ಅನುಯಾಯಿಗಳು. ಅಣ್ಣನ ವಚನಗಳಲ್ಲಿ 


ಸಹಕಾರ ತತ್ವ ಎಲ್ಲೆಂದರಲ್ಲಿ ತೂರಿಕೊಂಡಿದೆ. “ಕಾಗೆ ಒಂದಗುಳು ಕಂಡರೆ” - 
ಎಂಬ ಶರಣರ ವಚನ, ಸಹಕಾರದ ಸೂತ್ರಗಳನ್ನು ಸಮಗ್ರವಾಗಿಯೂ ಅದೇ 
ಕಾಲಕ್ಕೆ ಸಂಕ್ಷೇಪವಾಗಿಯೂ ನಿರೂಪಿಸಬಲ್ಲ ಹಿತ ವಚನ. ಕತ್ತಿ ಮನೆತನದವರು 
ಸಾಹುಕಾರಿಕೆಯನ್ನು, ಆಧುನಿಕ, ಸಾಮಾಜಿಕ ಬದಲಾವಣೆಗಳೊಂದಿಗೆ 
ಹೊಂದಿಸಿಕೊಂಡರು. ಮನೋವೈಜ್ಞಾನಿಕ ಭಾಷೆಯಲ್ಲಿ ಹೇಳುವುದಾದರೆ 
ಸಾಹುಕಾರಿಕೆಯನ್ನು ಉದಾತ್ತೀಕರಣಗೊಳಿಸಿಕೊಂಡು ಅದನ್ನು ಸಹಕಾರವನ್ನಾಗಿ 
ಬದಲಾಯಿಸಿಕೊಂಡರು. ಇದು ಅವರ ವ್ಯವಹಾರ ಚತುರತೆಗೆ ಒಂದು ಜ್ವಲಂತ 
ನಿದರ್ಶನ. ಈ ಪರಂಪರೆಯಲ್ಲಿ ಬೆಳೆದುಕೊಂಡು ಬಂದ ವಿಶ್ವನಾಥರು ಬಹು 
ಕಿರಿಯ ವಯಸಿನಲ್ಲಿಯೇ ಹಿರಿಯ ಸಹಕಾರರಾಗಿ ರೂಪಗೊಂಡರು. ಹಳೆ ಬೇರು 
ಹೊಸ ಚಿಗುರಿಗೆ ದಾರಿ ಮಾಡಿಕೊಟ್ಟಿತು. 


ರಂಗ ಪ್ರವೇಶ 


ಇಪ್ಪತ್ತೊಂದರ ಹರೆಯದಲ್ಲಿ ಶ್ರೀಯುತರು ಎಲ್‌.ಎಸ್‌.ಎಮ್‌.ಪಿ ಸಹಕಾರಿ 
ಸಂಗದ ಚೇರಮನ್‌ರಾಗಿ ನಿಯುಕ್ತರಾದುದು ಒಂದು ಮಹತ್ಪಾಧನೆಯೇ ಸರಿ. 
ಜಾತಿಯ ಕುದುರೆಯ ಚಾಕಚಕ್ಕತೆ ಅಳೆಯಲು ಅನುಭವದ ದಾಖಲೆ ಬೇಕಿಲ್ಲ. 
ಎಳೆಯ ಅಶ್ವಗಳಲ್ಲಿ ಶಕ್ಷಿಯ ಲಕ್ಷಣ ತಂತಾನೆ ಸ್ಪುಟಗೊಳ್ಳುತ್ತ ತ್ತದೆ. ಶ್ರೀಯುತರು ಈ 
ಸಂಘದ ಮೂಲಕ ಸಹಕಾರ ರೆಂಗ ಪ್ರವೇಶಕ್ಕೆ ಅಧಿಕೃತ ದಾಖಲೆ ಒದಗಿಸಿದರು. 
ಅವರು ಪ್ರವೇಶಿಸಿದುದು ಕೇವಲ ಸಹಕಾರಿ ಹ ಮಾತ್ರವೇ ಅಲ್ಲ ಸೆಮಶಃ ಈ 
ಸಾಧನೆಯ ವ್ಯಾಪ್ತಿ ವಿಸ್ತಾರಗಳು ಹೊಸ ಆಯಾಮಗಳಿಗೂ ಹರಡಿ ಶ್ರೀಯುತರು 
ತದನಂತರದ ಮೂರು ದಶಕಗಳ ಅವಧಿಯಲ್ಲಿ ನಾಡಿನ ಸಾಮಾಜಿಕ, ಶೈಕ್ಷಣಿಕ 
ಹಾಗು ರಾಜಕೀಯ ರಂಗಗಳಲ್ಲೂ “ಮಿನುಗುವ ತಾರೆ” ಎನಿಸಿದರು. ಎಲ್ಲ ರಂಗಗಳಲ್ಲಿ 
ಎಲ್ಲ ಹಂತಗಳಲ್ಲಿ ಯಶೋಗಾಥೆಯ ಹಿನ್ನೆಲೆ ಸಂಗೀತ, ಮೃದು ಮಧುರವಾಗಿ 
ಕೇಳುತ್ತಲೇ ಇತ್ತು. ಎಲ್‌.ಎಸ್‌.ಎಮ್‌.ಪಿ. ೊಸಾಯಿಟಿಯ ವಜ್ರಮಹೋತ್ಸವ 
ಇವರು ಚೇರಮನ್‌ರಾಗಿದ್ದ ಅವಧಿಯಲ್ಲಿಯೇ ಸಾಂಗಗೊಂಡದ್ದು ಅಪೂರ್ವ, 
ಯೋಗಾಯೋಗ. ಸಂಘದ ಚಟುವಟಿಕೆಗಳ ಸಂಘಟನೆಯಲ್ಲಿ ತೋರಿಸಿದ ದಕ್ಷತೆಯನ್ನು 
ವಜ್ರಮಹೋತ್ಪಾವಾಚರಣೆಯನ್ನು ಅರ್ಥಪೂರ್ಣವಾಗಿ ನಡೆಸುವಲ್ಲಿಯೂ ಮೆರೆದರು. 
ಸಂಘಕ್ಕಾಗಿ ಶ್ರಮಿಸಿದ ಕತ್ತಿ ಮನೆತನದ ಹಿರಿಯರನ್ನು ಇನ್ನುಳಿದ ಹಳೆಯ 
ಪದಾಧಿಕಾರಿಗಳನ್ನು ಕೃತಬ್ದತಾ ಪೂರ್ವಕವಾಗಿ ಸೃರಿಸಿಕೊಂಡರು. ಸಂಘ ತನ್ನ 
ರಂತ ಎತ್ತರಿಸಿಕೊಂಡು ಬಂದ ರೀತಿ- ನೀತಿಗಳನ್ನು ಪರದಿಯ ನ 
ಸ ಸಷಪದಿಸಿ ದರು" 


ಸಂಸದೀಯ ಪಟು 87 


ಈ ಸಂದರ್ಭದಲ್ಲಿ ಒಂದು ಗಮನಿಸಬೇಕಾದ ಅಂಶವೆಂದರೆ 
ವಿಶ್ವನಾಥರಾದಿಯಾಗಿ ಪ್ರಸ್ತುತ ಸಂಘಕ್ಕಾಗಿ ಶ್ರಮಿಸಿದ ಕತ್ತಿ ಮನೆತನದವರು, ತಮ್ಮ 
ಪಾಡಿಗೆ ತಾವು ಶ್ರೀಮಂತಿಕೆಯ ಸುಪ್ಪತ್ತಿಗೆಯಲ್ಲಿ ಪವಡಿಸುವಂಧವರು. 
ಆಂಗ್ಲಭಾಷೆಯಲ್ಲಿ ಬಳಸುವ ರೂಢಿಯ ವರ್ಣನೆಯ ಮಾತು “ಬೆಳ್ಳಿಯ 
ಚಮಚೆಯೊಂದಿಗೆ ಹುಟ್ಟಿದವರು” ಮತ್ತೆ ಇವರಿಗೆ ಹೇಗೆ ಬಂದಿತು-ಬಡವರ, 
ಮಧ್ಯಮ ವರ್ಗದ ಜನರ ಚಿಂತನೆಯ ವಿಚಾರ? ಬೆಲ್ಲದ ಬಾಗೇವಾಡಿಯ ಕತ್ತಿ 
ಕುಟುಂಬದ ಸಿರಿವಂತರು, ಅನ್ಯ ಸಿರಿವಂತರಂತಲ್ಲ. ಇದು ಮೇಲಿನ ಪುಶ್ಲೆಗೆ 
ಉತ್ತರ. ಅವರು ಮನೆಯಲ್ಲೂ ಶ್ರೀಮಂತರು, ಮನದಲ್ಲೂ ಶ್ರೀಮಂತರು. 


ಈ ಕುಟುಂಬದ ಹಳೆಯ ವ್ಯಕ್ತಿಗಳ ಚರಿತ್ರೆಯಿಂದ ತೂರಿ ಬರುವ 
ಅಂಶಗಳೆಂದರೆ-ಇವರಲ್ಲಿ ಅನೇಕರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದರು. 
ಇವರು ಸಾಹುಕಾರಿಕೆಯನ್ನು ನಡೆಸುತ್ತಿದ್ದರೂ ಅದಕ್ಕೆ ಕೆಲವು ನಿಯತ್ತು 
ನಿಯಮಗಳಿದ್ದವು. ಉದಾ: ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಲು ಬಂದ 
ಸಾಲಗಾರ ಸಾಹುಕಾರರಲ್ಲಿ ಊಟ ಮಾಡಿ ಹೋಗುತ್ತಿದ್ದುದು ಒಂದು ನಿಯತ್ತು. 
ಸಹಕಾರ ಸಂಘ ಇವರ ಪಾಲಿಗೆ ಸ್ವಂತದ ಲಾಭಕ್ಕಾಗಿ ಬೇಕಾದ ಸಂಸ್ಥೆಯಾಗಿರಲಿಲ್ಲ. 
ತನ್ಮೂಲಕ ಸಮಾಜ ಬಾಂಧವರ, ಆರ್ಥಿಕವಾಗಿ ಹಿಂದುಳಿದವರ, ಗ್ರಾಮದ ದೀನ- 
ದಲಿತರ ಸೇವಾಕಾಂಕ್ಷೆ, ಇವರೆಲ್ಲರು ಸಹಕಾರ ಸಂಘದ ರಚನೆ ಹಾಗು ಪೋಷಣೆ 
ಮನಸ್ಸು ಮಾಡಿರುವುದರ ಹಿನ್ನೆಲೆಯಾಗಿತ್ತು. 


ಜನಸಾಮಾನ್ಯರ ಜೀವನದೊಡನೆ ಬೆರೆಯಬೇಕು. ಅವರ ಜೀವನಾವಶ್ಯಕ 
ವಸ್ತುಗಳ ಬೇಡಿಕೆಯೊಡನೆ ಸ್ಪಂದಿಸಬೇಕು, ಸಾಧ್ಯವಿದ್ದಷ್ಟು ಅವರ ಜೀವನಮಟ್ಟಗಳನ್ನು 
ಎತ್ತರಿಸಿಕೊಳ್ಳಲು ನೆರವಾಗಬೇಕೆಂಬ ಆಕಾಂಕ್ಷೆಗೆ ಮಾರ್ಗ ಶೋಧಿಸಿಕೊಂಡರು. 
ಇದು ಮಾನವೀಯ ಮೌಲ್ಯಗಳಿಗೆ “ಕತ್ತಿ ಪರಿವಾರ”ದವರು ಗೌರವ ನೀಡಿದ 
ಧೋರಣೆ. ಇದು ಹಿರಿತನದ ನಿಜವಾದ ಲಕ್ಷಣ, ಹೃದಯ ಶ್ರೀಮಂತಿಕೆಯನ್ನು 
ಅಭಿವ್ಯಕ್ತಿಗೊಳಿಸುವ ಅರ್ಥಪೂರ್ಣ ವಿಧಾನ. ವಿಶ್ವನಾಥರು ತೆಮ್ಮ ಹಿರಿಯರ 
ವಿಶೇಷತೆ. ತಮ್ಮ ಪೂಜ್ಯ ತಂದೆ ಮಲ್ಲಪುನವರ ದಾರಿಯನ್ನೇ ತುಳಿದು ಮುನ್ನಡೆದರು. 
ಮಾರ್ಗ ಸುಗಮವಾಯಿತು. ಯಶೋಲಕ್ಷ್ಮೀ ಇದ್ದಲ್ಲಿಗೆ ಬಂದು ಆಶೀರ್ವದಿಸಿದಳು. 


1958 ರಲ್ಲಿ ಸಾರ್ವಜನಿಕ ಜೀವನದಲ್ಲಿ ಕಾಲಿರಿಸಿದ ಶ್ರೀಯುತರು ಮುನ್ನಡೆಯ 
ಮಾರ್ಗದಲ್ಲಿ ನಿಲ್ಲಲೇ ಇಲ್ಲ. ಬಹಳವಾದರೆ "ಹುದ್ದೆಗಳಲ್ಲಿ ಕೆಲವು ಬದಲಾವಣೆಗಳನ್ನು 
ಒಪ್ಪಿದರೇ ಹೊರತು ಸಾರ್ವಜನಿಕ ಜೀವನಕ್ಕೆ ವಿದಾಯ ಹೇಳಲಿಲ್ಲ. ಅವರ 
ಸಾಧನೆಯ ಕೆಲವು ಗಣನೀಯ ಮೆಟ್ಟಿಲುಗಳನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. 


88 ವಿಶ್ವನಾಥ ಕತ್ತಿ 


1958 ರಲ್ಲಿ ದಿ. ಬೆಲ್ಲದ ಬಾಗೇವಾಡಿ ಅರ್ಬನ್‌ ಕೋ-ಆಪ್‌ ಬ್ಯಾಂಕ 
ಲಿ, ಬೆಲ್ಲದ ಬಾಗೇವಾಡಿ ಚೇರಮನ್ನರಾಗಿ ಆಯ್ಕೆ. 


1961ರಲ್ಲಿ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರಖಾನೆ ನಿ. ಸಂಕೇಶ್ವರ 
ದಿಗ್ಗರ್ಶಕರಾಗಿ ಆಯ್ಕೆ, ಅದೇ ವರ್ಷ ಗ್ರಾಮದಲ್ಲಿ ಗ್ರಾಮ ಸುಧಾರಣಾ ಸಮಿತಿಯ 
ಸ್ಥಾಪನೆ ಮಾಡಿದರು. 


1963 ರಲ್ಲಿ ದಿ. ಬೆಲ್ಲದ ಬಾಗೇವಾಡಿ ಕೃಷಿ ಸೇವಾ ಸಹಕಾರಿ ಬ್ಯಾಂಕ್‌ 
ಲಿ, (ಆಗಿನ ಎಲ್‌.ಎಸ್‌.ಎಮ್‌.ಪಿ.ಸೊಸಾಯಿಟಿ)ಯ ಚೇರಮನ್ನರಾಗಿ ಆಯ್ಕೆ. 


1963 ರಲ್ಲಿ ಘಟಪ್ರಭಾದ ಜಿ.ಜಿ. ಸಹಕಾರಿ ಆಸ್ಪತ್ರೆಯ ದಿಗ್ದರ್ಶಕರಾಗಿ 
ಆಯ್ಕೆ. 1967 ರಲ್ಲಿ ಎಲ್‌.ಎಸ್‌.ಎಮ್‌.ಪಿ. ಸಹಕಾರಿ ಸಂಘದ ವಜ್ರ ಮಹೋತ್ಸವ 
ಸಂಘಟನೆ. 1973 ರಲ್ಲಿ ಬೆಲ್ಲದ ಬಾಗೇವಾಡಿ ಅರ್ಬನ್‌ ಕೋ ಆಪ್‌ ಕ್ರೆಡಿಟ್‌ 
ಬ್ಯಾಂಕಿನ ಬೆಳ್ಳಿಹಬ್ಬವನ್ನು ಯಥೋಚಿತ ರೀತಿಯಲ್ಲಿ ವೃವಸ್ಥೆಗೊಳಿಸಿದರು. 1974ರಲ್ಲಿ 
ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಗೊ೦ಡದ್ದು. 1974 ರಲ್ಲಿ ಶೀ 
ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ" ಕರ ನಿ. ಸಂಕೇಶ್ವರ ಚೇರಮನ್ನ ರಾಗಿ ಆಯ್ಕೆ 
1979 "ರಲ್ಲಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ದಿಗ್ಗರ್ಶಕರಾಗಿ ಆಯ್ಕೆ 
1983 ರಲ್ಲಿ ಕರ್ನಾಟಕ ಸಹಕಾರಿ ಸ ಸಕ್ಕರೆ ಕಾರಖಾನೆ ಮಹಾಮಂಡಳ ನಿ, ಬೆಂಗಳೂರು 
ಅಧ್ಯಕ್ಷರಾಗಿ ಆಯ್ಕೆ. 1984 ರಲ್ಲಿ ಕರ್ನಾಟದ ಸುಪೆಸಿದ್ದ ಶಿಕ್ಷಣ ಸಂಸ್ಥೆಯಾದ 
ಕೆ.ಎಲ್‌.ಇ. ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆ 


1985 ರಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಸಭೆಗೆ, ಹುಕ್ಕೇರಿ ಮತಕ್ಷೇತ್ರದ 
ಪ್ರತಿನಿಧಿಯಾಗಿ ಪ್ರಚಂಡ ಬಹುಮತದಿಂದ ಆಯ್ಕೆ. 


ರಾಜಕೀಯ ಆಯ್ಕೆಗಳನ್ನು ಹೊರತುಪಡಿಸಿದ, ಉಳಿದೆಲ್ಲ ಸಂಘ-ಸಂಸ್ಥೆಗಳಲ್ಲಿ 
ಶ್ರೀಯುತರನ್ನು ಸರ್ವಾನುಮತದಿರದಲೇ ಆಯ್ಕೆ ಮಾಡಿದ ಸಂಗತಿಯನ್ನು ಹಾಗೂ 
ಇವರು ಮಾರ್ಗದಶ ೯ನ ಮಾಡುತ್ತಿದ್ದ ಬಹುತೆ ಸೇಕ ಸಂಘಗಳಲ್ಲಿ ಜುಬನಡಗಳೇ 
ನಡೆಯುತ್ತಿರಲಿಲ್ಲ (ಪ್ರತಿನಿಧಿಗಳ ಆಯ್ಕೆ ಪರಸ್ಪರ ತಿಳುವಳಿಕೆಯಿಂದ 
ನಡೆಯುತ್ತಿತ್ತು)ವೆಂಬ ಸಂಗತಿಯನ್ನು ಪ್ರಸ್ತಾಪಿಸುವುದು ಆವಶ್ಯಕವೆನಿಸುತ್ತದೆ. ಸಂಘ- 
ಸಂಸ್ಥೆಗಳ ಒಳ ರಾಜಕೀಯ, ಆಯಾ ಸಂಘಗಳ ಅವನತಿಗೆ ಕಾರಣವಾಗಿರುವುದನ್ನು 
ಸಹಕಾರ ವಲಯದ ಆಸಕ್ತ ಅಧ್ಯಯನಶೀಲರಾದವರು ತಿಳಿದ ಸಂಗತಿಯೇ ಆಗಿದೆ. 


ಶ್ರೀಯುತ ವಿಶ್ವ್ಷನಾಥರ ಸಾಧನೆಗಳ ಪ್ರಮುಖ ಹೆಜ್ಜೆಗಳನ್ನು ಮಾತ್ರ ಇಲ್ಲಿ 
ನಮೂದಿಸಿದೆಯೇ ವಿನಃ ಅವರು ಗೈದ "ಇತರ ಬಗೆಯ ಜನೋಪಯೋಗಿ ಸೇವೆಗಳ 


ಸಂಸದೀಯ ಪಟು 89 


ವಿವರಗಳನ್ನು ಇಲ್ಲಿ ಒದಗಿಸಿಲ್ಲ. ಒಟ್ಟಾರೆ ತಮ್ಮ ರಕ್ತದೊಂದಿಗೆ ಬೆಳೆದುಕೊಂಡು 
ಬಂದಿದ್ದ ಜನಸೇವೆಯ ಹಂಬಲವನ್ನು ತಮ್ಮ ಮನೆತನದ ಹಿರಿಯರಿಂದ 
ಬಳುವಳಿಯಾಗಿ ಬಂದಿದ್ದ ಕಾರ್ಯತಂತ್ರ (ಟೆಕ್ನಿಕ್‌)ದ ಬಳಕೆಯೊಂದಿಗೆ 
ಮಿಶ್ರಣಗೊಳಿಸಿಕೊಂಡು ಸೇವಾ ಕ್ಷೇತ್ರಗಳಲ್ಲಿ ಯಶಸ್ಸು ಪಡೆಯುತ್ತಲೇ ಮುನ್ನಡೆದರು. 
ಇವರ ಸೇವೆಯ ಫಲಗಳೆಂದರೆ ಸ್ಪಂತಕ್ಕೆ ಸಂತೃಪ್ತ ಹಾಗು ಸಮಾಜಕ್ಕೆ ಹಿತ- 
ಎರಡೂ ಪರಮಾವಧಿ ಪ್ರಮಾಣದಲ್ಲಿ ಲಭ್ಯವಾಗುವಂತಿರುತಿತ್ತು ಅದುವೇ ಸಮಾಜ 
ಸೇವಕನ ಜೀವನ ಸಾಧನೆಗಳನ್ನು ಮೌಲ್ಯಮಾಪನ ಮಾಡುವ ಸರಿಯಾದ 
ಅಳತೆಗೋಲು. 


ರಕ್ತಗತವಾಗಿ ಬೆಳೆದು ಬಂದಿದ್ದ ದಣಿವರಿಯದ ಸೇವಾಕಾಲಕ್ಷಿ ವೈಯಕ್ತಿಕವಾಗಿ 
ಅವರ ಆರೋಗ್ಯದ ಮೇಲೆ ಅನಿಷ್ಠ ಪರಿಣಾಮ ಉಂಟು ಮಾಡಿದುದು ದುರ್ದೈವದ 
ಬೆಳವಣಿಗೆ. ರಕ್ತದೊತ್ತಡಗಳಲ್ಲಿ ಏರಿಳಿತ, ಮಧ್ಯಮಧ್ಯ ಕಾರ್ಯಬಾಹುಳ್ಯ, ಸುದೀರ್ಪ 
ಪ್ರವಾಸಗಳು- ಈ ಎಲ್ಲ, ಸಂಕೀರ್ಣ ಅನಾರೋಗ್ಯಕ್ಕೆ ಕಾರಣಗಳೆನಿಸಿದ 
ಅಂಶಗಳಿಂದಾಗಿ ಅನಾರೋಗ್ಯ ಉಲ್ಲಣಗೊಳ್ಳುತ್ತಲೇ ಹೋಯಿತು. ಶ್ರೀಯುತರು 
20-3-1985 ರಂದು ವಿಧಿವಶರಾದರು. ಅಪಾರ ಜನಸ್ಲೋಮ ಅಂತ್ಯ ಸಂಸ್ಕಾರದಲ್ಲಿ 
ಪಾಲ್ಗೊಂಡು ತಮ್ಮ ಮುಖಂಡನಿಗೆ ಅಂತಿಮ ನಮನ ಸಲ್ಲಿಸಿದ ಆ ದೃಶ್ಯ- 
ಅನ್ಯಾದೃಶ್ಯವಾಗಿತ್ತು. ಆ ಸ್ಮರಣೆ ಮತ್ತೆ ಮತ್ತೆ ಕಣ್ಣುಗಳನ್ನು ಒದ್ದೆಗೊಳಿಸುತ್ತದೆ. 


ಮಿತ್ರ ತತ್ವಜ್ಞಾನಿ, ಮಾರ್ಗದರ್ಶಕ-(ಫ್ರೆಂಡ್‌, ಫಿಲಾಸಫರ್‌, ಆ್ಯಂಡ್‌ ಗೈಡ್‌) 


ಒಬ್ಬ ಶ್ರೇಷ್ಠ ಮುಂದಾಳುವನ್ನು ಆಂಗ್ಲಭಾಷೆಯಲ್ಲಿ ವರ್ಣಿಸುವ ರೂಢಿಗತ 
ಪದಗಳಿವು. ಇವುಗಳನ್ನು ಇಲ್ಲಿ ಎತ್ತಿಕೊಳ್ಳುವ ಕಾರಣವೆಂದರೆ ಶ್ರೀ ವಿಶ್ವನಾಥರಿಗೆ 
ಮೂರಕ್ಕೆ ನೂರರಷ್ಟು ಅನ್ವಯವಾಗುವ ಪದಗಳಿವು ಎಂಬುದನ್ನು ಅವರ 
ಸನಿಹದಲ್ಲಿದ್ದವರೆಲ್ಲ ಕಂಡುಕೊಂಡಿದ್ದಾರೆ. ಲೇಖನದುದ್ದಕ್ಕೂ ಶ್ರೀಯುತರ 
ಸ್ನೇಹಪರತೆಯ ಪ್ರಸ ಪ್ರಸಾಪ ಹಾಸುಹೊಕ್ಕಾಗಿ ಮಾಡಿದೆ. ವೈಯಕ್ತಿಕ ಸ ಸರದಲ್ಲಿಯೂ 
ಸಂಘ-ಸಂಸ್ಥೆಗಳ ಚಾಲನೆಯ ವಿಷಯದಲ್ಲಿಯೂ ಶ್ರೀಯುತರು ತಮ್ಮದೇ ಶೈಲಿಯಲ್ಲಿ 
ಮಾರ್ಗದರ್ಶನ ಮಾಡುತ್ತಿದ್ದುದು ಉಂಟು. ಇವರ ಈ “ರಾಜಿ” ಕ 
ಗುಣದಿಂದಾಗಿ ಅನೇಕ "ಒಳೆಜಗಳಗಳು ಮಾಯವಾಗಿವೆ. ಪರಸ್ಪರ ತಪ್ಪು 
ತಿಳುವಳಿಕೆಯಿಂದಾಗಿ ಒಬ್ಬರನ್ನೊ; ಬ್ಲರು ಅಗಲುತಿದ್ದ ಮಿತ್ರರು ಮತ್ತೆ ಒಂದಾಗಿದ್ದುದೂ 
ಉಲಿ. ತತ್ವಜ್ಞಾನಿಯ' ರೀತಿಯಲ್ಲಿ ಶ್ರೀಯುತರು ಪ್ರಸ್ತುತ ಸಾಮಾಜಿಕ ಹಾಗು 
ಆರ್ಥಿಕ ಸ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತಿದ್ದರು. ಅವರು ಸೂಚಿಸುತ್ತಿದ್ದ ಪರಿಹಾರವು 
ಅತ್ಯಂತ “ವ್ಯವಹಾರಿಕ” (ಪ್ರ್ಯಾಕ್ತಿಕಲ್‌) ಆಗಿರುತ್ತಿತ್ತು ಅಪಾರ ಅನುಭವದ ಹಿನ್ಸೆಲೆ 


90 ವಿಶ್ಠನಾಥ ಕತ್ತಿ 


ಆ ಪರಿಹಾರ ಮಾರ್ಗಕ್ಕಿರುತ್ತಿತ್ತು ಪ್ರಸ್ತುತ ಬೃಹದಾಕಾರದಲ್ಲಿ ಬೆಳೆದು ನಿಂತಿರುವ 
ಕೃಷಿ ಸೇವಾ ಸಹಕಾರಿ ಬ್ಯಾಂಕಿಗೆ ಸಂದ ಶ್ರೀಯುತರ ಮಾರ್ಗದರ್ಶನವನ್ನೇ ಇಲ್ಲಿ 
ನಿದರ್ಶನವನ್ನಾಗ ಸೋಡಬಹೆ ಹುದು. ಶೀಯುತರು ಚೇರಮನ್ನಃ ರಾಗಿದ್ದ ಅಪಧಿಯಲ್ಲಿ 
ಈ ಸಂಘದ ಕ ಸಾಲ ಸೌಲಭ್ಯ ಮಾತ್ರವಲ್ಲದೇ ಕೃಷಿಗೆ ಬೇಕಾಗುವ 
ರಸಾಯನಿಕಗಳ ವಿತರಣೆಯನ್ನು ಪ್ರಾರಂಭಿಸಲಾಯಿತು. ಸದಸ ರೆ ನಿತ್ಯೋಪಯೋಗಿ 
ವಸುಗಳಾದ ಸಕ್ಕರೆ, ವನಸ್ಪತಿ ಎಣ್ಣೆ ಇತ್ಯಾದಿಗಳ ಪುರವರ" ನಡೆಯಿತು. ಈ ಎಲ್ಲ 
ಸೌಲಭ್ಯಗಳ ಪ್ರಯೋಜನ ಪಡೆದ ಬಡ  ಹಟುಂಬಗಳ ಸಂಖ್ಯೆ ಸಹಸ್ರ ಸಹಸ್ಪ 
ಸಂಖ್ಯೆಯನ್ನು ಮೀರುವಂತಿದೆ. ಸರಣ ಸಂಚಿಕೆಯಲ್ಲಿ ಶ್ರಿ ಶ್ರೀಯುತರ ವ್ಯಕ್ತಿ ಪರಿಚಯ 
ಮಾಡಿಕೊಡುವುದರ ಮೂಲಕ “ಕೃಷಿ ಸೇವಾ ಸಹಕಾರಿ ಬ್ಯಾಂಕು” ತನ್ನ ಶ್ರದ್ಧಾಂಜಲಿ 
ಸಲ್ಲಿಸುವ ಸಮಯೋಚಿತ ಕಾರ್ಯ ಮಾಡಿ ಕೃತಾರ್ಥವಾಗಿದೆ. ಅರ್ಬನ್‌ 
ಬ್ಯಾಂಕಿನವರು ತಮ್ಮ ನೂತನ ಭವ್ಯ ಕಟ್ಟಡದ ಬದಿಯಲ್ಲಿಯೇ ವಿಶ್ವನಾಥರ 
ಸುಂದರ ಪುತ್ಥಳಿಯನ್ನು ನಿರ್ಮಿಸಿ ಅದು ತಮ್ಮ ಶಾಶ್ವತ ಶ್ರದ್ದಾಂಜಲಿ ಎನ್ನುವ 
ರೀತಿಯಲ್ಲಿ ನಿಲ್ಲಿಸಿದ್ದಾರೆ. 


ಮನೆಯಲ್ಲಿ ಶ್ರೀಯುತರ ಸುಪತ್ತರಿಬ್ದರೂ ತಂದೆಯ ಸಮಾಜ ಸೇವಾಕಾಂಕ್ಷೆಯ 
ಹೆಜ್ಜೆಯ ಗುರುತುಗಳನ್ನು ಆಧಾರವಾಗಿಟ್ಟುಕೊಂಡು, ಅದೇ ದಾರಿಯಲ್ಲಿ 
ಮುನ್ನಡೆಯುವುದರ ಮೂಲಕ ತಂದೆಯ ಆತ್ಮಕ್ಕೆ ಶಾಂತಿ ಸಂತೃಪ್ತಿಯನ್ನು 
ನೀಡುತ್ತಲಿದ್ದಾರೆ. ಈ ಸೇವಾ ಪರಂಪರೆ ಮುಂದುವರೆದಷ್ಟು ಸಮಯ ನಾಡಿನ 
ಭಾಗ್ಯ ಬೆಳೆಯುತ್ತಲೇ ಹೋಗುತ್ತದೆ. ಡಿ.ವಿ.ಜಿಯವರ ಈ ನುಡಿಗಳು ಇಲ್ಲಿ 
ಪೆಸ್ತುತವೆನಿಸಿವೆ: 


ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು 
ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ 

ಯಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ 

ಜಸವು ಜನ ಜೀವನಕ್ಕೆ-ಮಂಕುತಿಮ್ಮ 


(ದಿ. ಬೆಲ್ಲದ ಬಾಗೇವಾಡಿ ಕೃಷಿ ಸೇವಾ ಸಹಕಾರಿ ಬ್ಯಾಂಕ ಲಿ, ಕಟ್ಟಡ ಉದ್ರಾಟನಾ 
ಸಮಾರಂಭ-1998 ರ ಸ್ಮರಣ ಸಂಚಿಕೆಗಾಗಿ ಬರೆದ ಲೇಖನ) 


ಸಂಸದೀಯ ಪಟು 9] 


ಅನುಬಂಧ - V 
ನನ್ನ ತಂದೆ 


ಸೇವೆಯ ಸಾಕಾರಮೂರ್ತಿಯಾಗಿದ್ದರು 


ಒಬ್ಬ ಮಗಳು ತನ್ನ ತಾಯಿ-ತಂದೆಗಳ ಬಗೆಗೆ ಬರೆಯುವುದು ಬಹಳ 
ಕಷ್ಟದ ಕೆಲಸ. ಅದೊಂದು ಭಾವಲೋಕ. ಅನುಭವ ಪ್ರಪಂಚ. ಅದನ್ನು 
ಅಕ್ಷರರೂಪಕ್ಕಿಳಿಸುವುದು ಅತ್ಯಂತ ಪ್ರಯಾಸದ ಕೆಲಸ. ಅದರಲ್ಲಿಯೂ ನನ್ನ ತಂದೆ 
ಅವರು ಇನ್ನೂ ಬಾಳಿ ಬೆಳಗಬೇಕಾದ ಕಾಲದಲ್ಲಿಯೇ ಕಾಲನ ಕರೆಗೆ ಓಗೊಟ್ಟ 
ನಮ್ಮನ್ನು ಬಿಟ್ಟು ಹೋಗಿಬಿಟ್ಟರು. ಅವರ ಅಗಲಿಕೆ ನಮಗಿನ್ನೂ ಆರದ ಗಾಯ. 
ಅವರ ನೆನಪು ಆ ಗಾಯವನ್ನು ಮಾಯಲು ಬಿಟ್ಟಿಲ್ಲ. ಇಂತಹ ಮನಸಿನ ತುಮುಲದಲ್ಲಿ 
ನಾನು ಅವರ ಯಾವ ಗುಣವನ್ನು ಬಣ್ಣಿಸಲಿ? ಯಾವ ಮುಖದ ಚಿತ್ರಣ ಕೊಡಲಿ? 
ತಿಳಿಯದಂತಾಗಿದೆ. ಯಾವುದೇ ಮುಖದ ಚಿತ್ರಣ ಕೊಡಲು ಹೊರಟರೂ, ತಂದೆಯ 
ಮಮತೆಯ ಸೆಳೆತಕ್ಕೆ ಸಿಕ್ಕಿಕೊಳ್ಳುತ್ತೇನೆ. ಆ ಭಾವಬಂಧನ ಪರಿಧಿಯನ್ನು ದಾಟಲಾಗದ 
ಅವ್ಯಕ್ತ ಭಯದಲ್ಲಿ ತೊಳಲಾಡುತ್ತೇನೆ. ಆದರೂ ಪ್ರಯತ್ನಿಸುವೆ. 


ತಂದೆಯವರ ಅನೇಕ ಚಟುವಟಿಕೆಗಳನ್ನು ನಾನು ತೀರಹತ್ತಿರದಿಂದ ಬಲ್ಲೆ. 
ಬಾಲ್ಕದ ನೆನಪಿನಲ್ಲಿ ಅಚ್ಚೊತ್ತಿದ ಒಂದು ಚಿತ್ರವೆಂದರೆ ಅವರ ಶಿಸ್ತು. ಮನೆಯೊಳಗಿನ 
ಕೆಲಸಗಳು ಸಮಯಕ್ಕೆ ಸರಿಯಾಗಿ ನಡೆಯಬೇಕು. ಮನೆಯ ಅಲಂಕರಣ 
ಒಪ್ರೋರಣವಾಗಿರಬೇಕು. ಆಳು-ಕಾಳು, ಧನ-ಧಾನ್ಯ, ಬರುವ ಹೋಗುವ ಜನರಲ್ಲಿ 
ಅವರು ಶಿಸ್ತನ್ನು ಬಯಸುತ್ತಿದ್ದರು. ಅದರಂತೆಯೇ ಬದುಕುತ್ತಿದ್ದರು. ಅವರ ಶಿಸ್ತು 
ಶುಷ್ಠವಾದ ಶಿಸ್ತು ಆಗಿರಲಿಲ್ಲ. ಅದು ಕಲಾತ್ಮಕ, ಲವಲವಿಕೆಯಿಂದ ಕೂಡಿದ 
ಜೀವನಶೈಲಿಯಾಗಿತ್ತು. ಅವರ ಶಿಸಿಗೆ, ಸ್ನೇಹಕ್ಕೆ ನಾವೆಲ್ಲ ಆಕರ್ಷಿತರಾಗಿ ಅವರು 
ಹೇಳಿದಂತೆಯೇ ಕೇಳುತ್ತಿದ್ದೆವು. 


ಏಳನೆಯ ವಯಸ್ಸಿನಲ್ಲಿಯೇ ತೆಂದೆಯನ್ನು ಕಳೆದುಕೊಂಡಿದ್ದರು ನಮ್ಮ 
ತಂದೆ. (ಇಪ್ಪತ್ತೆರಡನೆಯ ವಯಸಿನಲ್ಲಿ ಪ್ರೀತಿಯ ಅಣ್ಣನನ್ನು ಕಳೆದುಕೊಂಡರು.) 
ಹೀಗಾಗಿ ಅವರ ಬಾಲ್ಯ ಕಷ್ಟದಲ್ಲಿಯೇ ಕಳೆಯಿತು. ಬೆಳಗಾವಿಯಲ್ಲಿದ್ದು ಓದಿದ್ದು 
ದೊಡ್ಡ ಸಾಹಸವಾಯಿತು. ತಮ್ಮ ಅನುಭವದಿಂದ ಮಕ್ಕಳನ್ನು ಚೆನ್ನಾಗಿ ಓದಿಸಿ, 
ಮುಂದೆ ತರುವ ಹಂಬಲ ಬಹಳವಾಗಿತ್ತು. ಆದರೆ ಅದಕ್ಕಿಂತಲೂ ಮಕ್ಕಳು 
ಎಳೆಯ ವಯಸಿನಲ್ಲಿ ಕಷ್ಟಕ್ಕೆ ಸಿಕ್ಕಿಕೊಳ್ಳಬಾರದೆಂಬ ಕಳಕಳಿಯೂ ಮುಖ್ಯವಾಗಿತ್ತು. 
ಮಕ್ಕಳೆಂದರೆ ಅವರಿಗೆ ಎಲ್ಲಿಲ್ಲದ ಪೀತಿ. 


92 ವಿತ್ತನಾಥ ಕತಿ 
ನೆ 


ಬೆಲ್ಲದ ಬಾಗೇವಾಡಿ ಅರ್ಬನ್‌ ಬ್ಯಾಂಕಿನಿಂದ ಅವರು ರಾಜಕೀಯ 
ಪ್ರವೇಶ ಮಾಡಿದರು. ಸೇವೆ, ಸಹಾಯ ಅವರ ಜೀವನದ ಮಂತ್ರಗಳಾಗಿದ್ದವು. 
ಈ ಗುಣಗಳಿಂದ ಅವರು ರಾಜಕೀಯ ರಂಗದಲ್ಲಿ ಹಂತ ಹಂತಕ್ಕೆ ಏರಿದರು. 
ರಾಜ್ಯ ರಾಜಕಾರಣದಲ್ಲಿ ಕ್ರಿಯಾಶೀಲರಾದರು. ಬೆಳಗಾವಿ ಜಿಲ್ಲೆಯಲ್ಲಿ "ಕತ್ತಿ ಸಾಹುಕಾರ" 
ಎಂಬುದು ಜನಪ್ರಿಯ ಹೆಸರಾಯಿತು. ಜೀವನರಂಗದಲ್ಲಿ ಸಾಧನ ಸಾಮಗಿಗಳ 
ಕೊರತೆ ಇರಲಿ, ಸವಲತ್ತುಗಳ ಅಭಾವವಿರಲಿ, ಅದೆಂಥ ತೊಂದರೆಗಳೂ ಎದುರಾಗಲಿ 
ಅಂಜದೇ, ಅಳುಕದೇ, ಎದೆಗುಂದದೇ ಅವುಗಳನ್ನು ಎದುರಿಸಿ ಮುನ್ನುಗ್ಗುವ 
ಗಟ್ಟಿತನ ಅವರಲ್ಲಿತ್ತು. ಛಲವಿದ್ದರೆ ಏನನ್ನಾದರೂ ಸಾಧಿಸಬಹುದೆಂದು ತೋರಿಸಿ 
ಕೊಟ್ಟ ಕತ್ತಿ ಸಾಹುಕಾರರು ತಮ್ಮ ವೈಯಕ್ತಿಕ ಜೀವನ, ಕೌಟುಂಬಿಕ ಜೀವನ 
ಹಾಗು ರಾಜಕೀಯ ಜೀವನದಲ್ಲಿ ಘನತೆ ಮೆರೆದು ಸಮಾಜದಲ್ಲಿ ನಿಸ್ಪಾರ್ಥ 
ಸೇವಕರೆನಿಸಿದರು. ಬಡವರ ಬಂಧು ಎನಿಸಿದರು. ನಿರ್ಮಲ ಹೃದಯದ 
ಜನಮೆಚ್ಛುಗೆಯ ನಾಯಕರೆನಿಸಿದರು. ಇವರ ಏಳಿಗೆಯಲ್ಲಿ ಇವರ ಅರ್ಧಾಂಗಿ 
(ನನ್ನ ಅವು ಶ್ರೀಮತಿ ರಾಜೇಶ್ನರಿ ಅವರಿಗೂ ಅರ್ಧಪಾಲು ಸಲ್ಲಬೇಕು. ನನ್ನ 
ತಾಯಿಯೂ ಅಷ್ಟೇ ಸರಳ ಸಜ್ಜನಿಕೆಯ ಗುಣದವಳು. ಸಹನೆಯ ಮೂರ್ತಿ, 
ಪ್ರೇಮಮಯಿ. ಅಹಂಕಾರ ಅವಳ ಹತ್ತಿರ ಸುಳಿಯಲಿಲ್ಲ. ಮಕ್ಕಳ ವಿಷಯದಲ್ಲಿ 
ತಂದೆ-ತಾಯಿಗಳಿಬ್ಬರೂ ಭಾಗ್ಯಶಾಲಿಗಳು. ಅವರ ನಾಲ್ಕೂ ಜನ ಮಕ್ಕಳು 
ಮುತಿನಂತಹವರು. ಬುದ್ಧಿಯಲ್ಲಿ, ಸ್ವಭಾವದಲ್ಲಿ ಅವರು ಬಂಗಾರದಂತಹವರು. 


ನಮ್ಮ ತಾಯಿ ನರಸಗೌಡ ರಾಮಗೌಡ ಪಾಟೀಲರ ಮಗಳು.((ಖಡಕಲಾಟ) 
ಅವರದು ಆಗರ್ಭ ಶ್ರೀಮಂತ ಮನೆತನ. ಅವರ ಆರು ಜನ (ಮೂವರು ಗಂಡು 
ಮಕ್ಕಳು, ಮೂವರು ಹೆಣ್ಣುಮಕ್ಕಳು) ಮಕ್ಕಳಲ್ಲಿ ನಮ್ಮ ತಾಯಿಯೇ ಹಿರಿಯಳು. 
ತವರು ಮನೆಯಲ್ಲಿ ಅನುಭವಿಸಿದ ಸುಖ ಸಂತೋಷಗಳಿಗೆ ಗಂಡನ ಮನೆಯಲ್ಲಿಯೂ 
ಕಡಿಮೆ ಆಗಲಿಲ್ಲ. ನಮ್ಮ ತಂದೆಯವರು ತಾಯಿಯನ್ನು ತುಂಬ ಪ್ರೀತಿ ಗೌರವದಿಂದ 
ನೋಡಿಕೊಳ್ಳುತ್ತಿದ್ದರು. ಹಳ್ಳಿಯಲ್ಲಿ ಇದ್ದರೂ ಕೂಡ ಸಿನೇಮಾ, ನಾಟಕ, ಕಿಕೆಟ್‌ 
ಮ್ಯಾಚಗಳನ್ನು ನೋಡಲು ಕರೆದುಕೊಂಡು ಹೋಗುತ್ತಿದ್ದರು. ನಾಟಕ ನೋಡಲು 
ಗೋಕಾಕಕ್ಕೆ, ಸಿನೇಮಾ ನೋಡಲು ಬೆಳಗಾವಿಗೆ ಹೋಗುತ್ತಿದ್ದೆವು. ನಮ್ಮ ತಾಯಿ 
“ಕ್ರಿಕೆಟ್‌ ಮ್ಯಾಜ್‌ ನನಗೆ ತಿಳಿಯುವುದಿಲ್ಲ' ಎಂದು ಹೇಳಿದರೂ ಕೇಳುತ್ತಿರಲಿಲ್ಲ. 
“ನೋಡು ಬಾಯಿ ಜೀವನದಲ್ಲಿ ಹೊಸ ಹೊಸ ಸಂಗತಿಗಳನ್ನು ತಿಳಿದುಕೊಳ್ಳಬೇಕು” : 
ಎಂದು ಪ್ರೋತ್ಲಾಹಿಸುತ್ತಿದ್ದರು. ಒಂದು ಸಲ ಕೆಟ್‌ ಮ್ಯಾಚ ನೋಡಲು ವಿಮಾನ 
ಮೂಲಕ ಮುಂಬಯಿಗೆ ಕರೆದುಕೊಂಡು ಹೋಗಿದ್ದರು. ಆಧುನಕ ಜೀವನದ 
ಬಗೆಗೆ ಅವರಲ್ಲಿ ಒಲವು ಇತ್ತು 1981 ರಲ್ಲಿ ಬೆಲ್ಲದಬಾಗೇವಾಡಿಯಲ್ಲಿ ಎಲ್ಲಿಯೂ 


ಟಿ.ವಿ. ಇರಲಿಲ್ಲ. ಆಗ ಟಿ.ವಿ. ಖರೀದಿಸಿ ತಂದರು. ಸಿಗ್ನಲ್‌ ಸಲುವಾಗಿ ತುಂಬಾ 
ಪ್ರಯತ್ನಪಟ್ಟರು. ಕೊನೆಗೆ ಎ.ಸಿ.ಆರ್‌ ತಂದರು. ಕ್ಯಾಸೆಟ್‌ ಹಾಕಿ ಸಿನೇಮಾ 
ತೋರಿಸಿ ನರು. 


ಲಾಲಯೇತ ಪಂಚವರ್ಷಾಣಿ, ದಶ ವರ್ಷಾಣಿ ತಾಡಯೇತ್‌ 
ಪ್ರಾಪ್ಲೇಷು ಹೋಡಷೇ ವರ್ಷ ಸುತಂ ಮಿತ್ರವದಾಚರೇತ್‌ 


ಈ ಶ್ಲೋಕದ ಅರ್ಥವೇನೆಂದರೆ, ಮಕ್ಕಳನ್ನು ಐದು ವರ್ಷಗಳವರೆಗೆ 
ಮುದ್ದು ಮಾಡಬೇಕು. ಹತ್ತು ವರ್ಷಗಳವರೆಗೆ ಧಡ. ಪದಿವಾರು ವರ್ಷಗಳ 
ಸಂತರ ಅವರನ್ನು ಮಿತ್ತರಂತೆ ಪರಿಗಣಿಸಿ ಅದರಂತೆ ವರ್ತಿಸಬೇಕು. ನಮ್ಮ ತಂದೆ- 
ತಾಯಿ ಈ ಶ್ಲೋಕದ ಮರ್ಮದಂತೆಯೇ ನಮ್ಮನ್ನು ಬೆಳೆಸಿದರು. ತಮ್ಮ ಪೀತಿ, 
ವಾತ್ಸಲ್ಯ, ಸ್ನೇಹವನ್ನು ಧಾರೆಯಿರೆದರು. 


ಮಡದಿ-ಮಕ್ಕಳಿಗಾಗಿ ಅವರು ದುಡಿದಂತೆಯೇ ಕುಟುಂಬದ ಇತರ 
ಸದಸ್ಯರ ಬಗೆಗೂ, ಅಕ್ಕ ತಂಗಿ, ಅಣ್ಣನ ಬಗೆಗೂ ಅವರ ಮಕ್ಕಳ ಬಗೆಗೂ ಅಷ್ಟೇ 
ಅಕ್ಕರೆಯಿಂದ, ಕಕ್ಕುಲಾತಿಯಿಂದ ನಡದುಕೊಳ್ಳುತ್ತಿದ್ದರು. ತಂದೆಯವರದು ನಿಷ್ಠಲ್ಲಷ 
ಹೃದಯ. ಮನಗೆದ್ದು ಮಾರುಗೆಲ್ಲುವ ಉದಾರವಂತಿಕೆ ಅವರದಾಗಿತ್ತು. 
ಸಾಮಾನ್ಯರೊಂದಿಗೆ ಸಾಮಾನ್ಯರಾಗಿ, ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವ ಅವರ 
ಗುಣ ಬಹಳ ಅಪರೂಪವಾಗಿತ್ತು. ಅವರು ಹಣ-ವಶೀಲಿ, ಪ್ರಭಾವಗಳಿಂದ 
ದೊಡ್ಡವರಾಗಲಿಲ್ಲ. ತಮ್ಮ ಧೀಮಂತ, ನಿಷ್ಕಳಂಕ ಬದುಕಿನಿಂದ ದೊಡ್ಡವರಾದರು. 
ಸಮಾಜದ ದೊಡ್ಡ ದೊಡ ಸ ಸ್ತ ಸ್ಥಾನಗಳನ್ನು ಅಲಂಕರಿಸಿದರು. ಅವರಿಗಿದ್ದ ಜನಪರ 
ಕಾಳಜಿ ಅವರನ್ನು. ಜನನಾಯಕನನ್ನಾಗಿ ರೂಪಿಸಿದವು. 


“ಜೀವನದಾಗ ಗಳಿಸೇನು, ಗಳಿಸೇನು ಅಂದ್ರ ಏನಿ? ಮಂದೀನ ಗಳಿಸಬೇಕು. 
ಮಂದೀನ ಗಳಿಸೋದು ದೊಡ್ಡದು. ಈ ಮಾತನ್ನು ಪದೇ ಪದೇ ಹೇಳುತ್ತಿದ್ದರು. 
ನನ್ನ ಮೇಲೆ ತಂದೆಯವರದು € ಅವ್ಯಾಜ ಪ್ರೀತಿ. ನನ್ನ ಆಟ-ಪಾಠಗಳನ್ನು ಸೋಡಿ 
ಸಂತೋಷಿಸುತ್ತಿದ್ದರು. ತಪ್ಪು ತಡಿಗಳಾದರೆ RE ನನ್ನನ್ನು ಶಕಿಸಲಿಲ್ಲ, 
ಸಿಟ್ಟಿನಿಂದ ಬೈಯಲಿಲ್ಲ. ಅವರ ವಾತ್ಸಲ್ಯದ ಧಾರೆಯಲ್ಲಿ ಫೀಲಾಡಿದೆ. ಹ್‌ 'ಅದನ್ನು 
ಮಾತಿನಿಂದ ಮ ಶಕ್ಯವಿಲ್ಲ. 


ನಮ್ಮ ಮನೆ ಬಂಧುಬಳಗದಿಂದ ತುಂಬಿರುತ್ತಿತ್ತು. ಸಹಾಯ, ಸಹಕಾರ 
ಕೇಳಿ ಏತ್‌ ಜನರಿಂದಲೂ ಮನೆ ಗಿಜಿಬಿಜಿ ಅನ್ನುತ್ತಿತ್ತು ಇದರಿಂದ ನಮ್ಮ 
ತಾಯಿಗೆ ಬಿಡುವಿರದ ಕೆಲಸ. ನಮ್ಮದು ಅವಿಭಕ್ತೆ ಮ ನಾವು, ದೊಡ್ಡಪನ 


94 ವಿಶ್ವನಾಥ ಕತ್ತಿ 


FIN 


ಮಕ್ಕಳು ಎಲ್ಲರೂ ಕೂಡಿಯೇ ಆಡುತಿದ್ದೆವು. ಕೂಡಿಯೇ ಅಭ್ಯಾಸ ಮಾಡುತ್ತಿದ್ದೆವು. 
ಒಬ್ಬರಿಗೊಬ್ಬರು ಸಹಾಯ ಮಾಡುವುದು, ಸಂತೋಷದಿಂದಿರುವುದು ನಮಗೆ 
ದೇವರು ಕೊಟ್ಟ ದೇಣಿಗೆಯಾಗಿತ್ತು ನಮ್ಮ ಮನೆಯ ಆ ಜನ ಕಲಿಸಿದ ಪಾಠವಾಗಿತ್ತು 
ಅಂದಿನ ನಮ್ಮ ಚಟುವಟಿಕೆಗಳು ಇಂದಿನ ಪರಿಸರದಲ್ಲಿ ನೋಡಲು ಸಿಗುವುದೇ 
ಇಲ್ಲ. ಅಂದಿನ ಅಪರೂಪದ ದಿನಚರಿ ನಮಗಿಂದು ಸೋಜಿಗವನ್ನುಂಟು ಮಾಡುತ್ತದೆ. 


ನಮ್ಮ ತಂದೆಗೆ ದೇವರಲ್ಲಿ ನಂಬಿಕೆ ಕಡಿಮೆ, ಕೊನೆಯವರೆಗೆ ಕಾಯಕವೇ 
ಕೈಲಾಸ, ಜನರ ಸೇವೆಯೇ ದೇವರು, ನಿಷ್ಠೆಯೇ ದೇವರು, ಸತ್ಯವೇ ದೇವರು 
ಎಂದು ಅನ್ನುತ್ತಿದ್ದರು. ಅದರಂತೆ ನಡೆಯುತ್ತಿದ್ದರು. 


ನಮ್ಮ ಪುಟ್ಟ ಜಗತ್ತಿನಲ್ಲಿ ನಾವು ಓದುವ, ಅಭ್ಯಾಸ ಮಾಡುವ ದಿನಚರಿಗೆ 
ತುಂಬ ಮಹತ್ತವಿತ್ತು. ಮಕ್ಕಳು ಓದಬೇಕು, ಬಹಳ ಓದಬೇಕು ಎಂಬುದು ನಮ್ಮ 
ತಂದೆಯವರ ಅದಮ್ಯವಾದ ಬಯಕೆಯಾಗಿತ್ತು. ನಮ್ಮ ಕಾಲದಲ್ಲಿ ಹೇಣ್ದಮಕ್ಕಳಿಗೆ 
ಅಷ್ಟಾಗಿ ಓದಿಸುತಿರಲಿಲ್ಲ. ಅವರನ್ನು ಮದುವೆ ಮಾಡಿ ಕೈ ತೊಳೆದುಕೊಳ್ಳಲು 
ಹವಣಿಸುತ್ತಿದ್ದರು. ನಮ್ಮ ತಂದೆ ಇದಕ್ಕೆ ವ್ಯಕಿರಿಕ್ಷರಾಗಿದ್ದರು. ನಮಗೆಲ್ಲ ಒಳ್ಳೆಯ 
ಶಿಕ್ಷಣ ಕೊಡಿಸುವ ಹಂಬಲ ಹೊತ್ತಿದ್ದರು. ಆದರೇನು ವಿಧಿಯ ಆಟ ಬೇರೆ 
ಆಗಿತ್ತು. ನಾನು ಕಲಿಯುತ್ತಿದ್ದಾಗಲೇ ಅವರಿಗೆ ಒಂದು ಬಾರಿ ಹೃದಯಾಘಾತದ" 
ಕಂಪನ ಬಂದು ಹೋಗಿತ್ತು. ಆದ್ದರಿಂದ ನನ್ನ ಮದುವೆಗೆ ಅವಸರ ಮಾಡಿದರು. 


ಬಾಲ್ಕದಲ್ಲಿ ನಾನು ತಂದೆಯವರ ಜೊತೆಗೆ ಬಹಳ ಆಟ ಕಲಿತಿದ್ದೇನೆ. 
ಕಣ್ಣು ಮುಚ್ಚಾಲೆ, ಉಪ್ಪು ಕೊಡ ಉಪ್ಪ, ಬಡಗಿ ಆಟ, ಗಿಡಮಂಗನ ಆಟ, 
ಈಜಾಟ ಮುಂತಾದವು. "ಮೇ ತಿಂಗಳ "ರಜೆಯಲ್ಲಿ ಅಜ್ಜಿಯ 22 ಮೊಮ್ಮಕ್ಕಳು 
ಬೆಲ್ಲದ ಬಾಗೇವಾಡಿಯಲ್ಲಿ ಠಿಕಾಣಿ ಹೂಡುತ್ತಿದ್ದರು. ತಂದೆಯವರು ಎಲ್ಲರನ್ನೂ 
ತೋಟಕ್ಕೆ ಕರೆದುಕೊಂಡು ಹೋಗಿ. ಈಜು ಕಲಿಸುತ್ತಿದ್ದರು. ಮಾವಿನ ಹಣ್ಣಿನ 
ಸುಗ್ಗಿಯಲ್ಲಂತೂ ನಮ್ಮ ಸಡಗರ ಕೇಳುವಂತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ 
ತಂದೆಯವರು ಮಕ್ಕಳೊಡನೆ ಮಕ್ಕಳಾಗಿ ಆಡಿ ಆನಂದ ಪಡುತ್ತಿದ್ದರು. 


ತಂದೆಯವರ ಕಾರಿನ ಹಾರ್ನ್‌ ಕೇಳಿದರೆ ಸಾಕು ನಾವೆಲ್ಲ ಆಟ ಬಿಟ್ಟು 
ಗಡಿಬಿಡಿಯಿಂದ ಮನೆಯೊಳಗೆ ಧಾವಿಸುತಿದ್ದೆವು. ಇದ್ದ ಬಿದ್ದ ಪುಸ್ತಕ ಹಡಿದು 
ಓದಲು ಕೂಡುತಿದ್ದೆವು. ನಮ್ಮ ವಾಟಕ ತರಿದೆಯವರಿಗೆ ಗೊತ್ತಾಗುತ್ತಿತ್ತು ನಾವು 
ಉಲ್ಪಾ ಹಿಡಿದ ಪುಸಕಗಳನ್ನು ಸರಿಪಡಿಸಿ ಒಳಗೆ ಹೋಗುತ್ತಿದ್ದರು. ಊರಿಂದ. 
ಬರುವಾಗ ಕೇಕ್‌, ಬಿಸ್ಕಿಟ್‌, ಹೆಣ್ಣು ಹಂಪೆಲ ಏನಾದರೂ ತೆಂದೇ ತರುತ್ತಿದ್ದರು. 


ಸಂಸದೀಯ ಪಟು 95 


ವಾರಕ್ಕೆರಡು ಸಲ ಸಂಕೇಶ್ಷರದ ಸಕ್ಕರೆ ಕಾರಖಾನೆಗೆ ಕರೆದುಕೊಂಡು ಹೋಗುತಿದ್ದರು. 
"ಇವಳು ನನ್ನ ಮಗಳು” ಎಂದು ಅಪ್ಪಣ್ಣಗೌಡರಿಗೆ ಹೆಮ್ಮೆಯಿಂದ ಹೇಳುತ್ತಿದ್ದರು. 
ಅವರೂ ಬಹಳ ಪ್ರೀತಿ ಮಾಡುತ್ತಿದ್ದರು. "ನಿನ್ನ ಕಾಲ್ಗುಣದಿಂದಲೇ ನಿಮ್ಮ ಅಪ್ಪ 
ಫ್ಯಾಕ್ಷರಿಗೆ ಬಂದರು (1963) ಎಂದು ನಕ್ಕು ಹೇಳುತ್ತಿದ್ದರು. 


ನನ್ನ ಮದುವೆಯ ವಿಷಯದಲ್ಲಿ ತಂದೆಯವರು ಹೇಳಿದ ಒಂದು ಮಾತು 
ನನಗಿನ್ನೂ ನೆನಪಿದೆ. “ನನಗ ಬಡವ-ಶ್ರೀಮಂತ ಮುಖ್ಯ ಅಲ್ಲ, ರೂಪ-ಲಾವಣ್ಯ 
ಮುಖ್ಯ ಅಲ್ಲ. ಹುಡುಗ ಬುದ್ಧಿವಂತ ಇರಬೇಕು” ಅಂತಹ ವರನನ್ನೇ ಅವರು 
ಹುಡುಕಿದರು. ಅವರೇ ಡಾ. ಎ.ಎ. ಪಾಂಗಿ ಅವರು ವಿದ್ಯಾರ್ಥಿ ಜೀವನದಲ್ಲಿ 
ಬಂಗಾರದ ಪದಕ ಪಡೆದು ಪಾಸಾಗಿದ್ದರು. ಅಂತಹ ಪ್ರತಿಭಾವಂತ ಪತಿ ದೊರೆಕದ್ದು 
ನನ್ನ ಸುದೈವ. ಅವರೊಡನೆ ಇದ್ದಾಗ ತಂದೆಯವರ ಕಣ್ಣಂಚಿನಲ್ಲಿ ಸಂತೋಷದ 
ಕೇಣೀರನ್ನು “ನೋಡಿದ್ದೇನೆ. 


ಮಕ್ಕಳು, ಸೊಸೆಯಂದಿರು, ಅಳಿಯಂದಿರು, ಮೊಮ್ಮಕ್ಕಳ ಒಡನಾಟದಲ್ಲಿ 
ಅವರು ಮಕ್ಕಳಾಗಿ ಕರಗಿ ಹೋಗುತ್ತಿದ್ದರು. ಸಣ್ಣಿ ಸಣ್ಣ ವಿಷಯಗಳಲ್ಲಿಯೂ 
ಸಂಭ್ರಮಪಟ್ಟು ಸಂತೋಷಿಸುತ್ತಿದ್ದರು. ನಮಗೆಲ್ಲ ಅವರ ಮಾತು ಕೇಳುವುದೇ 
ಮೋಜಿನ ಅನುಭವ. ಅನೇಕ ಹಳೆಯ ವಿಷಯಗಳನ್ನು ಕತೆ ಮಾಡಿ ಸ್ಪಾರಸ್ಕಕರವಾಗಿ 
ಹೇಳುತ್ತಿದ್ದರು. ಮಾತು ಮಾತಿನಲ್ಲಿ ನಗೆಯ ಬುಗ್ಗೆ ಚಿಮ್ಮಬೇಕು. ಅವರ 
ಜೊತೆಯಲ್ಲಿದ್ದಾಗ ಹೊತ್ತು ಸರಿದದ್ದು ಗೊತ್ತೇ ಆಗುತ್ತಿರಲಿಲ್ಲ. ಮಾತಿನಂದ ಮೋಡಿ 
ಮಾಡುವ ಕಲೆ ಅವರಿಗೆ ದೈವದತ್ತವಾಗಿತ್ತು. ಪೀತಿ-ವಾತ್ತಲ್ಯ ಅವರ ಅಂತಃಕರಣಕ್ಕೆ 
ಅಂಟಿದ ಮಾತಾಗಿತ್ತು ಸದಾ ಹಸ ಸುಖಿ. ಹೊಸ ಹೊಸ ಜೋಕುಗಳನ್ನೂ 
ಹೇಳುತಿದ್ದರು. ಮನೆಯಲ್ಲಿ ಬಂಧು ಬಳಗದವರಿದ್ದರೆ ಅವರಿಗೆ ಇನ್ನೂ NE 
ಎಂದೂ 'ಹುಂದದ ಉತ್ಸಾಹ, ಆನಂದ ಸಂಭ್ರಮ ಪಡುವ ರೀತಿ ನಕ್ಕು ವಗಿಸುವ 
ಪ್ರೀತಿ- ಅವರದೇ ವಿಶೇಷ. 


ನನ್ನ ಮದುವೆ ಕೂಡ ಬಲು ಸಡಗರದಿಂದ, ಸಂಭ್ರಮದಿಂದ ಮಾಡಿದರು. 
ಸುತ್ತಲೂ ಹಳ್ಳಿಗಳಿಗೆ ಐದು ದಿನ "ಊರ-ಊಟ' ಹಾಕಿಸಿದರು. ಹುಕ್ಸೇರಿ ತಾಲೂಕಿನ 
ಜನ ಆ ಮದುವೆಯನ್ನು ಇನ್ನೂ ನೆನೆಸುತಾರೆ. 


ಬೆಲ್ಲದ ಬಾಗೇವಾಡಿಯಲ್ಲಿ ನನಗ ಟಾಯಂಪಾಸ್‌ ಅಂದರೆ ಕತೆ 
ಕಾದಂಬರಿಗಳನ್ನು ಓದುವುದು. ತಂದೆಯವರು ಎಸ್‌.ಎಲ್‌. ಭೈರಪ್ಪ, ದ.ರಾ.ಬೇಂದ್ರೆ, 
ಬೀಚಿ TS ಸಾಹಿತ್ಯ ಓದುತಿದ್ದರು. ಅವರು ಸ ಮೆಚ್ಚಿಕೊಲಡ 


96 ವಿಶ್ವನಾಥ ಕತ್ತಿ 


ಪುಸ್ತಕಗಳನ್ನು ಓದಲು ನನಗೆ ಹೇಳುತ್ತಿದ್ದರು. ಬೆಳಗಾವಿಯ ಸಾರ್ವಜನಿಕ 
ಗ್ರಂಥಾಲಯದಿಂದಲೂ ಓದಲು ಪುಸ್ತಕಗಳನ್ನು ತರುತ್ತಿದ್ದರು. "ಹೆತ್ತವರ ಆದರ್ಶ 
ಮಕ್ಕಳಲ್ಲಿ ಪ್ರತಿಬಿಂಬಿಸಬೇಕು. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆಯಾಗಬೇಕು. 
ಇದುವೇ ನಮ್ಮ ಸಂಸ್ಕೃತಿ” ಎಂದು ಹೇಳುತಿದ್ದರು. 


ನಾನು ಗರ್ಭಿಣಿ ಇದ್ದಾಗ ದಿನಾಲೂ ನನಗೆ "ನಿನಗೆ ಏನು ಬೇಕು, ಏನು 
ಬೇಕು” ಎಂದು ಕೇಳುತ್ತಿದ್ದರು. ಒಂದು ದಿನ ಅವರಿಗೆ ಏನೋ ಅನುಮಾನ. 
ಮನಸ್ಸಿನ ಮಾತು ಹೇಳಿಕೊಳ್ಳಲು ಹಿಂಜರಿಯುತ್ತಿದ್ದಾಳೆ ಅನಿಸಿತು. ಕರೆದು ಹೀಗೆ 
ಹೇಳಿದರು. "ಮಗನ (ಅವ್ವಾ ಎಂದೂ ಕರೆಯುತ್ತಿದ್ದರು) ನಿನಗ ಏನು ಬೇಕು 
ಹೇಳು. ಅಂಜಬ್ಯಾಡ. ನಿನಗೆ ಬೇಕು ಅನಸಿದರ "ಹುಲಿಯ ಹಾಲ” ತಂದು 
ಕೊಡತೇನಿ' ಅಂದರು. ನಿಜ ಹೇಳಬೇಕೆಂದರೆ ನನಗೆ ಆಗ ಮಾವಿನ ಹೇಣ್ಣು 
ತಿನ್ನುವ ಬಯಕೆ ಆಗಿತ್ತು ತಂದೆಯವರ ಒತ್ತಾಸೆಯ ಮೇರೆಗೆ "ನನಗ ಮಾವಿನ 
ಹಣ್ಣು ತಿನ್ನುವ ಬಯಕೆ” ಎಂದೆ. ಅದು ಅಕ್ಟೋಬರ್‌, ನವೆಂಬರ್‌ ತಿಂಗಳಾಗಿತ್ತು. 
ಹೇಳಿದ ನಾಲ್ಕು ದಿನಗಳಲ್ಲಿಯೇ ಅವರು ಮುಂಬಯಿಂದ ಮಾವಿನಹಣ್ಣಿನ 
ಬುಟ್ಟಿ ತರಿಸಿ ಕೊಟ್ಟರು. ಉಳಿದ ಕಡೆಗೆ ಆ ಹಣ್ಣುಗಳು ಸಿಗುತ್ತಿರಲಿಲ್ಲ ಕುಬಸದ 
ಕಾರ್ಯಕ್ರಮದಲ್ಲಿಯೂ “ಅಪ್ಪ? ಅತ್ಯಂತ ಸಂಭ್ರಮದಿಂದ ಓಡಾಡಿದರು. 


ಅವರಿಗೆ ಎಣಿಗಾಯಿ ಬದನೆಕಾಯಿ, ರೊಟ್ಟಿ ರುಣಕಾ ಅಂದರೆ ಪ್ರೀತಿಯ 
ಊಟ. ಅಡಿಗೆಯಲ್ಲಿ ಈ ಪರಿಕರಗಳಿದ್ದರೆ "ಮಸ್ತ ಆಗೇದ ಅಡಿಗೆ” ಎಂದು ಬಾಯಿ 
ಚಪ್ಪರಿಸಿ, ಪ್ರೀತಿಯಿಂದ ಉಣ್ಣುತ್ತಿದ್ದರು. ಅವರು ಒಬ್ಬರೇ ಎಂದೂ ಊಟ 
ಮಾಡುತಿರಲಿಲ್ಲ. ಜೊತೆಗಿದ್ದವರನ್ನೆಲ್ಲ ಕರೆದುಕೊಂಡು, ಹರಟೆ ಹೊಡೆಯುತ್ತೆ 
ಆನಂದದಿಂದ ಉಣ್ಣುತ್ತಿದ್ದರು. ನನ್ನ ಅಣ್ಣ-ತಮ್ಮ ಒಂದಿಷ್ಟು ಹಟ ಮಾಡಿದರೂ 
ಪ್ರೀತಿಯಿಂದ ಗದರಿಸಿ ಕರೆದು ಮುದ್ದಿನಿಂದ ಉಣಿಸುತ್ತಿದ್ದರು. ಮಕ್ಕಳನ್ನು ಬಿಟ್ಟು 
ಊಟ ಮಾಡುತ್ತಿರಲಿಲ್ಲ. 


ಹೆರಿಗೆ ಸಮಯದಲ್ಲಿ ನನಗೆ ತುಂಬ ಧೈರ್ಯಕೊಟ್ಟರು. ಆದರೆ ಒಳಗೊಳಗೆ 
ಅವರಿಗೆ ಆತಂಕವಿತ್ತು. ಅದು ಅವರ ಮುಖದಲ್ಲಿ ಕಾಣುತ್ತಿತ್ತು. ಅಳಿಯ ಬಂದು 
. ಹೇಳಿದಾಗ ಅವರ ಹರುಷ ಮುಗಿಲ ಮುಟ್ಟಿತಂತೆ. ಮೊಮ್ಮಗಳ ಆಗಮನದಿಂದ 
ಅವರು ತುಂಬಾ ಖುಷಿ ಪಟ್ಟರು. ನನ್ನ ಮಗಳು ಲಕ್ಷಿ ನಗೆ ಅವರು "ಲಚ್ಛೆ' "ಲಚ್ಛಿ' 
ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಕೈಯೊಳಗಿನ ಕೂಸನ್ನು (ಲಕ್ಷಿ © ಕಳಗೆ 
ಇಳಿಸುತ್ತಿರಲಿಲ್ಲ. ಮಗಳನ್ನು ಕರೆದುಕೊಂದು ನಾನು ಬೆಲ್ಲದ NE 


ಸಂಸದೀಯ ಪಟು 97 


ಅಥಣಿಗೆ ಬರುವಾಗ ಅವರಿಗೆ ಬಹಳ ದುಃಖವಾಗಿತ್ತು. "ಮೊಮ್ಮಗಳನ್ನು ಕಳಸಾಕ 
ಮನಸ ಆಗಮಲ್ಲು' ಎಂದರು. “ನಾನು ನಿಮ್ಮ ಅಣ್ಣನ ಮದುವೆ ಬೇಗ ಮಾಡುವೆ” 
ಎಂದು ಹೇಳಿದರು. 


ತಂದೆಯವರು ಜೀವನದಲ್ಲಿ ಹೆಚ್ಚು ಹಣ ಸಂಪಾದಿಸಲಿಲ್ಲ. ಜನರ ಪ್ರೀತಿ 
ಗೌರವ ಗಳಿಸಿದರು. ಅವರ ಮನೆತನದಿಂದ ಸಾಹುಕಾರರಾಗಿದ್ದರು. ಹೀಗಾಗಿ 
ಹಣದ ಕೊರತೆಂಯೂ ಬೀಳಲಿಲ್ಲ. ಒಂದರ್ಥದಲ್ಲಿ ನಮ್ಮ ಮನೆ 
ನಂದಗೋಕುಲವಾಗಿತ್ತು. ಎಲ್ಲ ಮಕ್ಕಳು ತಂದೆ ತಾಯಂದಿರನ್ನು ಗೌರವಿಸುತ್ತಾರೆ. 
ಅವರೊಡನೆ ನಾವು ಹೊರತಲ್ಲ. ಸ್ನೇಹಿತರಂತೆ ನಾವು ಕಾಲ ಕಳೆದವು. ತಂದೆ- 
ತಾಯಿ ಇಬ್ಬರದೂ ದೊಡ್ಡ ಬಳಗದಿತ್ತು ತಂದೆಯವರು ಎಲ್ಲ ಸಂಬಂಧಿಕರನ್ನು 
ತುಂಬಾ ಹಚ್ಚಿಕೊಳ್ಳುತ್ತಿದ್ದರು. ಎಲ್ಲ -ನೆ ಸುಖ-ದುಃಖ ಪೆಂಚಿಕೊಳ್ಳುತಿದ್ದರು. 
ಕಷ್ಟದಲ್ಲಿದ್ದವರಿಗೆ ಸ ಸಹಾಯ ಮಾಡುತ್ತಿದ್ದರು. ಇವರ ಗುಣಕ್ಕೆ ಸಂಬಂಧಿಕರಿಂದ 
ಸ್ನೇಹಿತರಿಂದ ನಮ್ಮ ಮನೆ ಯಾವಾಗ:ಸೂ ತುಂಬಿರುತ್ತಿತ್ತು.” ತಾಯಿ ಬಂದವರ 
ಎ ಉಪಚಾರದಲ್ಲಿ ತೊಡಗಿರುತ್ತಿದ್ದರು. 


ತಂದೆಯವರು ಉತ್ಸಾಹದ ಚಿಲುಮೆಯಾಗಿದ್ದರು. ಯಾವುದೇ ಕೆಲಸಕ್ಕೆ 
ಹಿಂದೆ ಬೀಳುತ್ತಿರಲಿಲ್ಲ. ಮಾತಿನಲ್ಲಿ ಸಷ್ಟವಾದಿ. ಯಾವುದನ್ನೂ ಮುಚ್ಚು ಮಠೆ 
ಇಲ್ಲದೆ ಮುಖದ ಮೇಲೆ ಹೇಳಿಬಿಡುತ್ತಿದ್ದರು. ಅವರ ನಿಷ್ಟುರ “ಲವು” ನನಗೆ 
ತುಂಬಾ ಮೆಚ್ಚುಗೆಯಾಗಿತ್ತು. ಸುಡಿದಂತೆಯೇ ನಡೆಯುವ ಇರಳಜೀವಿ ಕೂಡ. 
ಬಡವರ ಬಗೆಗೆ ಬತ್ತದ ಪೀತಿ. ಯಾವುದೇ ಪ್ರತಿಫಲ ಬಯಸದೆ ಅವರ ಸೇವೆಯಲ್ಲಿ 
"ತೊಡಗುತ್ತಿದ್ದರು. ಹುಕ್ಕೇರಿ, ಸಂಕೇಶ್ವರ ಪರಿಸರದಲ್ಲಿ ಅವರು ಬಿತ್ತಿದ ಆದರ್ಶ 
ಗುಣಗಳು ಇವತ್ತಿಗೂ ಕೆಲವರಲ್ಲಿ ಕಾಣುತ್ತೇವೆ. 


ತಂದೆಯವರ ಪ್ರೀತಿ ನನ್ನ ಪಾಲಿಗೆ ಮರೆಯಲಾಗದ ಸಂಜೀವಿನಿ. ಅವರ 
ಮಗಳು ಎಂದು ಹೇಳಿಕೆ ರೊಳ್ಳಲು ಹೃದಯ ತುಂಬಿ ' ಬರುತ್ತದೆ. ಅವರು ನಮ್ಮ 
ಮಧ್ಯೆ ಇರದಿದ್ದರೂ ನಾನು ಇಡುವ ಪ್ರತಿ ಹೆಜ್ಜೆಯಲ್ಲಿಯೂ ಅವರ ನೆನಪು 
ಇರುತದೆ. ಅವರನ್ನು ಮನದಲ್ಲಿ ವನದ. ನಮಿಸಿ ಮುಂದುವರೆಯುತ್ತೇನೆ. ಈ 
ದಿವ್ಯಚೇತನದಿಂದ ಸ್ಫೂರ್ತಿ ಪಡೆದ ಸಾವಿರಾರು ಜನರು ಇವರನ್ನು ನೆನೆದು 
ಸೇವೆಗೆ ಸಿದ್ಧರಾಗುತ್ತಾರೆ. ಇವರು ಮಾಡಿದ ಪುಣ್ಯದ ಫಲದಿಮದದಬೇ ಮಕ್ಕಳಾದರೂ 
ಸಾಧನೆಯ ಹಾದಿಯಲ್ಲಿ ಉನ್ನತ ಶಿಖರ ಏರಿದ್ದಾರೆ. 


98 ವಿಶ್ವನಾಥ ಕತ್ತ 


ಮಕ್ಕಳಲ್ಲ ಒಳ್ಳಯ ಸ ಸ್ಥಾನದಲ್ಲಿಬ್ದಾ ಬಾರೆ. ಅಳಿಯಂದಿಗರಿ ರಿಬ್ಬರೂ ಪರಿಶ್ರಮಪಟು 

ದುಡಿದು ದೊಡ್ಡ ಆಸ್ತತ್ರೆ ಮತ್ತು ದೊಡ್ಡ ಕಂಪನಿ ಕಟ್ಟ | ಪೊರು ಗಳಿಸಿದ್ದಾರೆ. 
ಮೊಮ್ಮಕ್ಕಳು ಸಹ ಅದೇ ಬ ದಾರಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದಾರೆ. ತಂದೆಯವರ ಹಾಗೆಯೇ 
ಉಮೇಶ ಅಣ್ಣಾ ರಮೇಶ ತಮ್ಮಾ ಇಬರೂ ರಾಜಕೀಯ ರಂಗದಲ್ಲಿ ಜನಪ್ರಿಯ 
ನಾಯಕರಾಗಿ ಕತಿ ಮನೆತನದ ಕೀರ್ತಿಗೆ ಕಳಶಪ್ರಾಯರಾಗಿದ್ದಾರೆ. ತಂದೆಯವರು 
ಕಟ್ಟಿ ಬೆಳೆಸಿದ ಸ ೦ಸ್ಥೆಗಳ ನೇತೃತ್ನವಹಿ ಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿಯೂ 
ಜನಪರ ಚಟುವಟಿಕೆಗಳು ಮುನ್ನಡೆದ ದಿವೆ, ಅಣ್ಣ-ತಮ್ಮ ಇಬರೂ ಷ್ಟಪಟ್ಟು 
ದುಡಿಯುತ್ತಿದ್ದಾರೆ. ಉಮೇಶ ಅಣ್ಣಾ ಸಚಿವರಾಗಿ ಬಿಡುವಿಲ್ಲದೆ ಜನಸೇವೆಯಲ್ಲಿ 
ತೊಡಗಿದ್ದಾರೆ. ರಮೇಶ ತೆಮ್ಮಾ ಸಂಸದರಾಗಿದ್ದಾರೆ. ತಂದೆಗೆ ತೆಕ್ಕ ಮಕ್ಕಳೆನಿಸಿ 
ಕೊಂಡಿದ್ದಾರೆ. ತಂದೆಯವರ ಹೆಸರು ಉಳಿಯುವಂತೆ ಸಕ್ಕರೆ ಕಾರಾ ೯ನೆ pe 
PN ಸಂಸ್ಥೆಯ ದಂತ ಮಹಾವಿದ್ಯಾಲಯಕ್ಕೆ “ವಿಶ್ವನಾಥ ಕತ್ತಿ" ಎ 


la) 
ಸರಿಟ್ಟು ತಂದೆಯವರ 'ಸರನ್ನು ಅಮರಗೊಳಿಸಿದ್ದಾರೆ. 


Go a 


g 


ನಮ್ಮ ತಂದೆ ಯಾರಿಗೂ ತೊಂದರೆ ನೊಡದೆ ಕರ್ಬ್ಜುಯೋಗಿಯಂತೆ 
ಕಾಯಕನಿರತರಾಗಿದ್ದಾಗಲೇ ಅವದು ಪರಮಾತ್ಮನ ಸನ್ನಿಧಿ ಸೇರಿದರು. 
ಕಾಯಕಯೋಗಿಯಾಗಿ ಇಹಲೋಕವನ್ನು ತ್ಯಜಿಸಿದರು. “ಕಾಯಕವೇ ಕೈಲಾಸ” 
ಎ೦ಬ ಆದರ್ಶವನ್ನು ಅವರ ಜೀವನದಲ್ಲಿಂರ ಮರಣದಲ್ಲಿಯೂ 
ಕಾಣುವಂತಾಯಿತು 


ಜನರಿಗೆ ಪ್ರಿಯವಾದ ವ್ಯಕ್ತಿ ದೇವರಿಗೂ ಪ್ರಿಯನಂತೆ ವಿಧಿಯ ಕೈವಾಡದ 
ಎದುರು ನಿಲ್ಲುವರಾರು? ಇಡಕ್ಕರಿತಲೂ ಒಳ್ಳೆಯ ಮರಣ ಬರಲು ಸಾಧ್ಯವೇ 
ಇಲ್ಲ. "ಶರಣರ ಮಹಿಮೆ ಸುಲನಿಪ ಲ್ಲಿ ಹೋಡು' ಎಂಬಂತೆ, ತಂದೆಯವ 
ವ್ಯಕ್ತಿತ್ವ ಶರಣರ ವ್ಯಕ್ತಿತ್ತವೇ ಗ 


ಸಂಸದೀಯ ಪಟು 99 


ಅನುಬಂಧ - ಬ 
ಸದನದ ಶ್ರದ್ಧಾಂಜಲಿ 


ತ್ರೀ ವಿಶ್ವನಾಥ ಕತ್ತಿ ಅವರ ನಿಧನಕ್ಕೆ ಸದನ ವ್ಯಕ್ತಪಡಿಸಿದ ಶೋಕ ಸಂದೇಶಗಳು 


ಶ್ರೀ ರಾಮಕೃಷ್ಣ ಹೆಗಡೆ (ಮುಖ್ಯಮಂತ್ರಿಗಳು) 


ಮಾನ್ಯ ಅಧ್ಯಕ್ಷರೇ, ಇದಂತೂ ಒಂದು ಕಲ್ಲನಾತೀತವಾದ ಘಟನೆಯಾಗಿದೆ. 
ಈ ಸದನದಲ್ಲಿ ನಮ್ಮೆಲರ ಹಾಗೆ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಲಿಕ್ಕೆ ಬಂದಂತಹ 
ನನ್ನ ಮಿತ್ರರು ಮತು ಮಾನ್ಯ ಶಾಸಕರಾದ ಶ್ರೀ ವಿಶ್ಲನಾಥ ಕತಿಯವರು ಈಗ 
ಇಲ್ಲವಾಗಿದ್ದಾರೆ. ನಮ್ಮ ಜೀವ ಎಷ್ಟರ ಮಟ್ಟಿಗೆ 'ಸಶ್ತರವಾದುದು ಎಂದು 
ಅರ್ಥವಾಗುತದೆ. ನಾವು ದೊಡ್ಡ ಬೊಡ್ಡ ತನಸು ಕಾಣುತ್ತಿರುತ್ತೇವೆ. ಇವರ ನಿಧನದಿಂದ 
ನನಗೆ ಅತೀವ ದುಃಖವಾಗಿದೆ. ಕೇವಲ ವನಗೆ ಸ್ನೇಹಿತರಾಗಿದ್ದರು ಎನ್ನತಕ್ಕ 
ದೃಷ್ಟಿಯಿಂದಲ್ಲ ಅವರು ಅತಂತ ಮೃದು ಸ್ವಭಾವದವರು ಮತ್ತು ಪೇಮ ಸ್ವಭಾವದವರು. 
ಅವರು ಅನೇಕ ಕ್ಷೇತ್ರಗಳಲ್ಲಿ ದುಡಿದಿದ್ದಾರೆ. ಸಹಕಾರೀ ಕ್ಷತ್ರ ಮತ್ತು ಶೈಕ್ಷಣಿಕ 
ಕ್ಷೇತ್ರಗಳಲ್ಲಿ ದುಡಿದಿದ್ದಾರೆ. ಕರ್ನಾಟಕ ವಿಬರಲ್‌ ಎಜ್ಯುಕೇಶನ ಸೊಸೈಟಿಯಲ್ಲಿ 
ಅಧ್ಯಕ್ಷರಾಗಿ ಉತ್ತಮ ಕೆ ಕೆಲಸ ಮಾಡಿದ್ದಾರೆ. ಸಂಕೇಶ್ವರ ಸಹಕಾರ ಸಕ್ಕರೆ ಹ 
ಜೊತೆಯಲ್ಲಿ ಅನೇಕ ವರ್ಷಗಳ ಕಾಲ ಸಂಬಂಧ ಇದೆ. ಮತ್ತು ವಿಧಾನ ಪರಿಷತ್ತಿನ 
ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಈ ಸಲದ ಚುನಾವಣೆಯಲ್ಲಿ ಹುಕ್ಳೇರಿಯಿ೦ದ 
ಸ ಬಂದು ಈ ಸಭೆಯ ಶಾಸಕರಾಗಿ ಮೂರು ದಿವಸ ಕೂಡ ಭಾಗವಹಿಸಲಿಕ್ಕ 
ಸಾಧ್ಯವಾಗಲಿಲ್ಲ. ನಮ್ಮೆಲ್ಲರ ಅಶುತಶರ್ಪಣ ಅವರ ಮನೆಯವರಿಗೆ ಮತ್ತು 
ಸಂಬಂಧಿಕರಿಗೆ ಹಾಗೂ ಇನ್ನಿತರ ಸ್ನೇಹಿತರಿಗೆ ಹೋಗುತ್ತದೆ. ಅವರ ನಿಧನದಿಂದ 
ಆದಂತಹ ಹಾನಿಯಲ್ಲಿ ನಷ್ಟ ಪುದಲ್ಲಿ ಭತ ಭಾಗಿಯಾಗಿದ್ದೇವೆ. ಅಂತಹವರನ್ನು 
ನಾವು ಪುನಃ ಪಡೆಯುವುದಕ್ಕೆ ಸ ಸಾಧ್ಯವಾಗುದಿಲ್ಲ. ಅವರ ಆತ್ಮಕ್ಕೆ ಪ ಪರಮಾತ್ಮನು 
ಚಿರಶಾಂತಿಯನ್ನು ಕೊಡಲಿ ಮತ್ತು ಅವರ ನಿಧನದಿಂದ ಕ ದುಃಖವನ್ನು 
ಸಹಿಸತಕ್ಕ ಶಕ್ತಿಯನ್ನು ಅವರ ಮನೆಯವರಿಗೆ ಕೊಡಲಿ ಎಂದು ಹೇಳಿ ನನ್ನ 
ಎರಡು ಮಾತುಗಳನ್ನು ಮುಗಿಸುತ್ತೇನೆ. 


ಶ್ರೀ ಎಸ್‌. ಬಂಗಾರಪ್ಪ-ಸನ್ನಾನ್ಯ ಸಭಾಧ್ಯಕ್ಷರೇ, ಸಭಾನಾಯಕರು ಹೇಳಿದ 
ಹಾಗೆ ಸದನದ ಮಾನ್ಯ ಸದಸ್ಯರಾದ ಶೀ ವಿಶ್ವನಾಥ ಕತ್ತಿಯವದನ್ನು ತತ್‌ಕ್ಷಣದಲ್ಲಿ 
ಕಳೆದುಕೊಂಡಿದ್ದೇವೆ. ಮನುಷ್ಯ ಹುಟ್ಟಿದ ಮೇಲೆ ಸಾಯುವುದು ಸಹಜ. ಸಾವಿಗೆ - 
ಯಾವ ಸಂದರ್ಭ ಎಲ್ಲಿ ಯಾವ ಕಾಲಕ್ಕೆ ಬರುತ್ತದೆ ಎಂಬ ಗುರುತನ್ನು ಹಾಕುವುದಕ್ಕೆ 


ಸಂಸದೀಯ ಪಟು 101 


ಸಾಧ್ಯವಿಲ್ಲ ಇಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಅಗಲಿದಾಗ ನಾವು 
ತುಂಬಾ ನೋವನ್ನು ಅಮುಭವಿಸಬೇಕಾಗುತ್ತದೆ. ಪ್ರಮಾಣ ವಚನ ತೆಗೆದುಕೊಂಡು 
ಕೇವಲ ಕೆಲವೇ ದಿನಗಳು ಶಾಸಕರಾಗಿದ್ದರು ಈಗ ಅವರು ಇಲ್ಲದಂತಾಗಿದೆ. 
ನಮಗಿಂತ ಹೆಚ್ಚಿಗೆ ಅವರ ಕುಟುಂಬದವರಿಗೆ ಮತ್ತು ಅವರ ಕ್ಷೇತ್ರದ ಜನತೆಗೆ 
ದೊಡ್ಡ ಹಾನಿಯಾಗಿದೆ. ಮತ್ತು ಯಾವ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಅಪಾರ ಸೇವೆಯನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ಸಲ್ಲಿಸಿರುತ್ತಾರೆ. ಆ 
ಕ್ಷೇತ್ರದ ಜನತೆಗೆ ಮಹಾ ಹಾನಿಯಾಗಿರುತ್ತದೆ. ಅವರು ಕರ್ನಾಟಕ ಲಿಬರಲ್‌ 
ಎಜ್ಯುಕೇಶನ ಸೊಸೈಟಿಯ ಅಧ್ಯಕ್ಷರಾಗಿದ್ದರು ಎನ್ನತಕ್ಕಂತಹ ಅಂಶ ನನಗೆ ಈಗ 
ತಾನೆ ಗೊತ್ತಾಯಿತು. ಅನೇಕ ಜನ ಮಾನ್ಯ ಸದಸ್ಯರು ಹೊಸದಾಗಿ ಬಂದ 
ಸಂದರ್ಭದಲ್ಲಿ ಅವರ ಹೆಸರನ್ನು ತಿಳಿಯತಕ್ಕ ಸಂದರ್ಭ ಇದೀಗ ತಾನೇ ಬಂದಿತು. 
ಶ್ರೀಮಾನ್‌ ವಿಶ್ವನಾಥ ಕತ್ತಿಯವರು ನಮ್ಮ ಜೊತೆಗಿದ್ದು ಸಂಪೂರ್ಣವಾಗಿ ಜನಗಳ 
ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಅವರು ತುಂಬಾ ಒಳ್ಳಯವರು ಎನ್ನತಕ್ಕ ವಿಚಾರ 
ಕೇಳಿದ್ದೆನು. ಶ್ರೀಮತಿ ನಾಗರತ್ಮಮನವರು ಈಗ ತಾನೆ ಹೇಳಿದರು ನನಗೆ ಅವರು 
ಯಾರು ಎನ್ನುವ ಮುಖತಃ ಭೇಟಿ ಇಲ್ಲದಿದ್ದರೂ ಕೂಡ ಒಂದು ಒಳ್ಳೆಯ 
ಕೆಲಸಕ್ಕೆ ದೂರವಾಣಿ ಮುಖಾಂತರ ಪ್ರಸ್ತಾಪ ಮಾಡಿದರೆ ತೆಕ್ಷಣ ಸಹಾಯ 
ಮಾಡುತ್ತಿದ್ದರು ಎನ್ನುವ ವಿಚಾರವನ್ನು ವ್ಯಕ್ತಪಡಿಸಿದರು. ಅಂತಹ ವ್ಯಕ್ತಿಯನ್ನು 
ಅಗಲಿದ ಸಾರ್ವಜನಕ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ಇಂತಹ ನಷ್ಟವನ್ನು 
ಅನುಭವಿಸತಕ್ಕ ಸಂದರ್ಭದಲ್ಲಿ ಈ ಸನದ ಸದಸ್ಯರುಗಳು ಮತ್ತು ನಾವು ಕೂಡ 
ಭಾಗಿಯಾಗಿದ್ದೇವೆ. ಅವರನ್ನು ಅಗಲಿದ ಅವರ ಕುಟುಂಬದವರಿಗೆ ಭಗವಂತನು 
ಶಾಂತಿಯನ್ನು ಕೊಡಲೆಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಶೀ ವಿಶ್ವನಾಥ 
ಕತ್ತಿಯವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಎನ್ನುವ ಅಭಿಪ್ರಾಯವನ್ನು 
ಸಭಾನಾಯಕರು ಹೇಳಿದ ಹಾಗೆ ನಾನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ 
ಅವರ ಆತಕ್ಕೆ ಭಗವಂತನು ಶಾಂತಿಯನ್ನು ಕೊಡಲೆಂದು ಹಾರೈಸಿ ನನ್ನ ಮಾತುಗಳನ್ನು 
ಮುಗಿಸುತ್ತೇನೆ. 


ಶೀ ಕೆಎಚ್‌. ಪಾಟೀಲ-ಮಾನ್ಯ ಅಧ್ಯಕ್ಷರೇ, ಶ್ರೀಮಾನ್‌ ವಿಶ್ವನಾಥ ಕತ್ತಿಯವರ 
ಪರಿಚಯ ನನಗೆ ಬಹಳ ದಿವಸಗಳಿಂದ ಇತ್ತು ಕರ್ನಾಟಕ ಲಿಬರಲ್‌ ಎಜ್ಯುಕೇಶನ್‌ 
ಸೊಸೈಟಿಯ ಆಧ್ಯಕ್ಷರಾಗಿದ್ದು ಅನೇಕ ಸಹಕಾರಿ ಕ್ಷೇತದಲ್ಲಿ ದುಡಿದಿದ್ದಾರೆ. ಇವರ 
ಸಾವಿನಿಂದ ನಾವು ಅಪಾರ ನಷ್ಟವನ್ನು ಅನುಭವಿಸಬೇಕಾಗಿದೆ. ಮಾನ್ಯ ನಾಯಕರು 
ಹೇಳಿದ ಹಾಗೆ ಅವರು ಸಾವು ತತ್‌ಕ್ಷಣ ಉಂಟಾಗಿರುವುದರಿಂದ ಇದೊಂದು 
ಆಶ್ಚರ್ಯಕರವಾಗಿದೆ. ದೇವರು ಒಳ್ಳೆಯವರನ್ನು ಬೇಗ ಕರೆದುಕೊಳ್ಳುತ್ತಾನೆ ಎನ್ನುವುದಕ್ಕೆ 


102 ವಿಶ್ವನಾಥ ಕತ್ತಿ 


pe 77 


ಇದು ಸಾಕ್ಷಿಯಾಗಿದೆ. ಅವರ ಕುಟುಂಬಕ್ಕೆ ಉಂಟಾಗಿರುವ ದುಃಖವನ್ನು ಸಹಿಸತಕ್ಕ 
ಶಕ್ತಿಯನ್ನು ಭಗವಂತನು ಕೊಡಲಿ ನ ಹಾರೈಸಿ ನನ್ನ ಮಾತುಗಳನ್ನು 
ಮುಗಿಸು ಸುತ್ತೇನೆ. 

ಶ್ರೀ ಡಿ.ಜಿ. ಬಸವನಗೌಡ-ಮಾನ್ನ ಅಧ್ಯಕ್ಷರೇ, ಈ ದಿವಸ ಮಾನ್ಯ ಸದಸ್ಯರಾದ 
ಶ್ರೀ ವಿಶ್ವನಾಥ ಕತ್ತಿಯವರು ಸದನದಲ್ಲೇ ಹೃದಯಾಘಾತದಿಂದ ನಿಧನ ಹೊಂದಿದರು. 
ಇವರನ್ನು ನಾನು 10 ವರ್ಷಗಳಿಂದ ಚೆನ್ನಾಗಿ ಬಲ್ಲವನಾಗಿದ್ದೇನೆ. ಮೊನ್ನೆ ದಿವಸ 
ಅವರು ಮಾತನಾಡಿದ ಶಬ್ಧಗಳು ಇನ್ನೂ ನೆನಪಿನಲ್ಲಿ ಇವೆ. ನಾಮು 
ಬೆಳಗಾಮ್‌ನಲ್ಲಿದ್ದಾಗ ಪ್ರಶಿದಿವಸವೂ ರೊಟ್ಟಿಯನ್ನು ತಿನ್ನುತ್ತಿದ್ದೆ, ಆದರೆ ಈಗ 10 
ದಿವಸಗಳಿಂದ ರೊಟ್ಟಿಯನ್ನು ತಿಂದಿಲ್ಲ ವರ _ "ದಿವಸ ರೊಟ್ಟಿಯ 
ಊಟವನ್ನು ಮಾಡಲು ಏರ್ಪಾಡು ಮಾಡಿ ಎಂದು ನನ್ನನ್ನು ಕೇಳಿದ್ದರು. ಇವರ 
ನಿಧನದ ವಾರ್ತೆ ಖಂಡಿತವಾಗಿಯೂ ಅತೀವವಾದ ದುಃ ಖವಾಗದಿ, ಇವರು 
ಅನೇಕ ಸಾರ್ವಜನಿಕ ಕೇತ ಹಾಗು ವಿದ್ಧಾರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹೈದರಾಬಾದ್‌ 
ಕರ್ನಾಟಕಕ್ಕೆ ಅನೇಕ: ಉಪಕಾರಿ ಕೆಲಸ ಸಗಳನ್ನು ಮಾಡಿದ್ದಾರೆ. ಸ ಸಂಕೇಶ್ವರ 
ಶುಗರ್‌ ಘ ಫ್ಯಾಕ್ಟರಿಯ ಅಧ್ಯಕ್ಷರು ಸ ಹ ಆಗಿದ್ದರು. ಇವರ ನಿಧನದಿಂದ ಠಃ ಸದನಕ್ಕೆ 
ತುಂಬಲಾರದ ನಷ್ಟ ಗ. ಇವರ ಕುಟುಂಬ ವರ್ಗದವರಿಗೆ ಈ ಸಾಕಾದ 
ದುಃಖವನ್ನು ತಡೆಯುವಂಥ ಶಕ್ತಿಯನ್ನು ಪರ ತ್ಮ ಕೊಡಲೆಂದು ಪಾರ್ಥಿಸುತ್ತೇನೆ. 


ಶ್ರೀ ಬಿ.ವಿ.ತುಂಗಳ್‌--ಶ್ರೀಮಾನ್‌ ವಿಶ್ವನಾಥ ಕತ್ತಿಯವರು ನನಗೆ 7-4 
ರ್ಷಗಳಿಂದ ಪರಿಚಿತರು. ಇವರು ಬೆಳಗಾಮ್‌ ಕೆ.ಎಲ್‌.ಇ. ವಿದ್ಯಾ ಸಂಸ್ಥೆಗೆ 
ಚೇರ್ಮನ್‌ರಾಗಿದ್ದರು. ಇವರ ಜೊತೆಯಲ್ಲಿ ಅನೇಕ ಮೀಟಿಂಗ್‌ಗಳಲ್ಲಿ ಚರ್ಚೆ 
ಮಾಡಿದ್ದೇನೆ, ಇವರು ಸ ನ್ಯಾಷನಲ್‌ ಫೇಡರೇಪನ್‌ಮೆಂಬರ್‌ ಸಹ ಆಗಿದ್ದರು. ಇಂತಹ 
ಒಳ್ಳೆಯ ವ್ಯಕ್ಷಿಯನ್ನು ಇವತ್ತು ಏಕಾಏಕಿ ಸದನದಿಂದ ನಾವು ಕಳೆದುಕೊಂಡಿದ್ದು 
ನಮಗೆ ತೀವ್ರವಾದ ದುಃಖವಾಗಿದೆ. ಅವರ ಆತ್ಸಕ್ತಿ ಪರಮಾತ್ಮನು ಚಿರಶಾಂತಿಯನ್ನು 
ನೀಡಲೆಂದು ಹಾಗು ಅವರ ಕುಟುಂಬ ವರ್ಗದವರಿಗೆ ಈ ಮರೆಯಲಾರದ 
ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ದಯಪಾಲಿಸಲೆಂದು ಹಾರೈಸಿ ನನ್ನ 
ಎರಡು ಮಾತುಗಳನ್ನು ಮುಗಿಸುತ್ತೇನೆ. 


ಶ್ರೀ ಎಂ.ಎಲ್‌. ಮುತ್ತಣ್ಣಿನೆವರ್‌-ಶ್ರೀ ವಿಶ್ವನಾಥ್‌ ಕಶ್ಲಿಯವರು ಬೆಳಗಾಮ್‌ 
ಜಿಲ್ಲೆಯಿಂದ ಮೊದಲನೆಯದಾಗಿ" 'ವಿಧಾನ ಸಚಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದರು. 
ಈ ಹಿಂದೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೂಡ ಆಯ್ಕೆಯಾಗಿದ್ದರು. 
ನಮ್ಮ ಜಿಲ್ಲೆಯ ಸಹಕಾರ ಸಂಗದಲ್ಲಿ ಇವರು ಆನೇಕ ಉತ್ತಮ ಕೆಲಸ ಕಾರ್ಯಗಳನ್ನು 


ಸಂಸದೀಯ ಪಟು 103 


© pe ನ ಗ k ಣಾ 
ಏಳಿಗೆಯನು, ಮಾಡಿದಾರೆ. ಶೀಮಾನ್‌ ಕತಿಯವರು ನಮಗೆಲ್ಲಾ ಹಿರಿಯರಿದಂತೆ 
ವಿ [) 


ಇದ್ದರು. ಇವರ ಮತ್ತು ನನ್ನ ನಡುವೆ ನಿಕಟ ಸಂಬಂಧವಿತ್ತು ನನ್ನ ಜೊತೆಯಲ್ಲಿ 
ಅಲ್ಲದೆ ಇತರರೊಡನೆಯೂ ಸಹ ನಿಕಟ ಸಂಬಂಧವನ್ನು ಇರಿಸಿಕೊಂಡಿದ್ದರು. 
ಯುವಕರಿಗೆ ಹೆಚ್ಚಿನ ಪೋತ್ಸಾಹವನ್ನು ಕೊಡುತ್ತಿದ್ದರು ನಮ್ಮ ಜಿಲ್ಲೆಯ ಏಳಿಗೆಗಾಗಿ 

ನದಿಂದ ಈ ಸದನಕ್ಕೆ ತುಂಬಲಾರದ 


ಸಾಕಷು ) ಹೋರಾಟ ಬ. ಮಾಡಿಃ ದ್ದಾರೆ. ಇವರ ನಿಧ 
ನಷ್ಟ ಉಂಟಾಗಿದೆ. ದಿಪಂಗತರ ಆತ್ಮಕ್ತೆ ಪರಮಾತ್ಮನು ಚಿರಶಾಂತಿಯನ್ನು ಹಾಗೂ 
ಅವರ ಕುಟುಂಬವರ್ಗದವರಿಗೆ ಆಗಿರತಕ್ಷ್ತಂತ ತುಂಬಲಾರದ ಮೋವನು 


್ಸ 
ಪರಿಹರಿಸಲು ಭಗವಂತನು ಶ ಕ್ತಿಯನ್ನು ಕೊಡಲೆಂದು ಹಾರೈಸಿ ನನ್ನ ಮಾತುಗಳನ್ನು 
ಮುಗಿಸುತ್ತೇನೆ. 


ಶ್ರೀ ಕೆ.ಎಸ್‌.ಬೀಳಗಿ-ಮಾನ್ಯ ಅಧ್ಯಕ್ಷರೇ. ಶ್ರೀ ವಿಶ್ವನಾಥ ಕೆತ್ತಿಯವರು 
ನನಗೆ 133 ವರ್ಷಗಳಿಂದ ಪರಿಚಿತರ. ಇವರು ನಮ್ಮ ಉತ್ತರ ಕರ್ನಾಟಕಕ್ಕೆ 
ಸಾಕಷ್ಟು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಇವರು ಪ್ರಥಮವಾಗಿ ವಿಧಾನ 


ಖ್‌ 


ಸಭೆಗೆ 'ಫಾಸಕರಾಗಿ ಆ ಯೈಯಾದಾಗೆ ನ ದಾನು ನೀಮು ಇಬ್ಬರು ಒತ್ತಟ್ಟಿಗೆ ಒ೦ದೇ 


[A] Ko] 


ಕಡೆಯಲ್ಲಿ ಕೆಲಸ ಮಾಡುವ ಹಾಗಾಗಿದೆ ಎಂದಿದ್ದರು. ಇವತ್ತು ಇಡೀ 
ಏಕೆ ಇಡೀ ಏಷ್ಯಾ ಖಂಡದಲ್ಲೇ ಸಂಕೇಶ್ವರ ಸಕ್ಕರೆ ಕಾರ್ಲಾನೆ ಹೆಸರು ಪಡೆದಿರುವುದು 


ಇವರು ಆ ಸಕ್ಕರೆ ಕಾರಾನೆಯನು ್ನ ಮುಂಡುವರಿಸಿರುವುದರಿಂಡಲೇ. ಬೆಳಗಾಮ್‌ವ 
ಕೆ.ಎಲ್‌.ಇ ಎ.ವಿದ್ಯಾ ಸಂಸ್ಥೆಯನ್ನು ಸ ಬೆಳೆ ಸಿದ್ದಾರೆ. ಇವರ ಜೊತೆಯಲ್ಲಿ ಬೆಳಗಾ 


ಮ್‌ 
ಜಿಲ್ಲೆಯ ಅನೇಕ ಶಕ್ಷಣ ಸಂಸ್ಥೆಗಳ ೪ನ್ನು ಸಹ ಆ ಅಭಿವ ೈದ್ಧಿಪಡಿಸಿದ್ದಾದೆ. ಇಂತಹ 
ಸಂಸ್ಥೆಗಳಲ್ಲಿ ಏನೊಂದೂ ದುವ್ಗ ರ್ಯ ವಹಾರ ನಡೆಯದಂತೆ ನೋಡಿಕೊಳ್ಳುತಿದರು. 
ಅವರು ಬಡಬಗ್ಗರಿಗೆ ಬಹಳ ಲು ಮಾಡುತ್ತಿದ್ದರು. ಇವರು ಸಹಕಾರ 
ರಂಗದ ದುರೀಣರೂ ಆಗಿದ್ದರು. ಇವರ ನಿಧ ಸದಿಂದ ಸ ಸಾರ್ವಜನಿಕ ಕ್ಷೇತಕ್ಕೆ 
ತುಂಬಲಾರದ ಹಾನಿ ಯಾಗಿದೆ. ದಿವ೦ಗತರ ಆತೆ ದೇವರು ಚೆರಶಾಂತಿಯಮ 
ನೀಡಿ ಅವರ ಕುಟುಂಬದವರಿಗೆ ಆಗಿರುವ ಮ ನೋವನ್ನು ಪರಿಹರಿಸುವ 
ಶಕ್ತಿಯನ್ನು ಕೊಡಲೆಂದು ಹಾ ನಿರೈಸಿ ಸವ, ಮಾತುಗಳನು ಮುಗಿಸುತೇನೆ. 
po 


ಶ್ರೀ ಲೀಲಾವತಿ ಆರ್‌. ಪ್ರಸಾದ-ಮಾನ್ನ ಸಭಾಧಕ್ಷರೇ 
ನೀರಿನ ಮೇಲಿನ ಗುಳ್ಳ ತು ; 
ಕತ್ತಿಯವರು ನಮ್ಮೆಲ್ಲರನ್ನು ಆಗಲಿ ಹೋಗಿದ್ದಾರೆ. ನಿನ್ನೆ ಸಂಜೆ ನಾಲ್ಗುವರೆ ಘಂಟೆಗೆ 


ನನ್ನ ಹತ್ತಿರ ಬಂದು ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ನೋಡಬೇಕ್ರಿ ಎಂದು 
ಹೇಳಿದರು. ಆಗ ಅವರಿಗೆ ಕೈಕಾಲು ಸುಸ್ತು ಎಂದು ಹೇಳುತ್ತಿದ್ದರು. ನಾನು 
\ ಮಲಗಿ ನಾಳೆ ಮುಖ್ಯಮಂತ್ರಿಯವರನ್ನು 
ದೈವದಿಂದ ಇವತ್ತು ಸದನದಲ್ಲಿ 
ವಿಶನಾಥ ಕತಿಯವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನನಗೂ ಅನೇಕ 

ರ ಪರಿಚಯವಿದೆ. ಅವರು ಕೆ.ಎಲ್‌.ಇ. ಚೇರ್ಮ ನ್‌ರಾಗಿದ್ದಾಗ 
ವಾಗಬೇಕಾಗಿದ್ದಾಗೆ ಒಂದು edi ಬರೆದು 
ಕಳುಹಿಸಿದರೆ ಸಾಕು ಅದಕ್ಕೆ : ಅವಲು ಉತ್ತರ ಕೊಟ್ಟು ಕೆಲಸ ಜಾತಿನಾರತದರು 


[4-) 
43 
[et 
Ke 
pe 
[3 
ಸ, 


2 
< 
¢ 
J 
[SR 
p 
3 
XR 


ಹಿದಿಯ 
`ಬಿ 
ಸದನಕ್ಕೆ ತುಂಬಲಾರದ ನಷ್ಟವುಂಟಾಗಿದೆ. ಇವರ ನಿಧನ ದ ಅವರ ಬಟುಂಬಕ್ಕೆ 


ಆಗಿರುವ ನೋವನ್ನು ನಿ ನಿವಾರಿಸಲು ಭಗವಂತನು ಶಕ್ತಿಯನ್ನು ಸು ನೀಡಿ ದಿವಂಗಕರ 
ಆತಕ್ಕ ಚಿರಶಾಂತಿಯನೂ ಕೊಡಲೆಂದು ಭಗವಂತನಲಿ ಪಾರ್ಥಿಸಿ ನನ್ನ ಮಾತುಗಳನ್ನು 

CN 1 ನಾ ಲ ವ್ಸ ಚ 
ಮುಗಿಸುತ್ತೇನೆ 


ಶ್ರೀ ಚಂದ್ರಕೇಖರ್‌ (ಗೌರಿಬಿದನೂರು)-ಮಾನ್ಯ ಅಧ್ಯಕ್ಷರೇ, ಈಗ ತಾನೇ 
ನಮ್ಮನ್ನು ಏಶ್ವನಾಥ ಕೆತ್ತಿಯವರು ಅಗಲಿ ಹೋಗಿದ್ದಾರೆ. ನಾನು ಅವರನ್ನು ಹೆಚ್ಚು 
ಭೇಟ ಮಾಡಿರಲಿಲ್ಲ. ಒಮ್ಮೆ ಅವರು ನನ್ನನ್ನು ಮಾಶನಾಡಿಸಿದ್ದರು. ನಮ್ಮ 
"'ಮುಖ್ಯಮಂತಿ' ನಾಟಕವು ಬೆಳಗಾಮ್‌ ಜಿಲ್ಲೆಯಲ್ಲಿ ಪ್ರದರ್ಶಿತವಾದಾಗ "ಈ ನಾಟಕವು 
ಹಳ ಚೆನ್ನಾಗಿದೆ” ಎಂದು ನನಗೆ ಬೆನ್ನು ತಟ್ಟಿ ಪ್ರೋತಾಹವನ್ನು ಕೊಟ್ಟಿದ್ದರು. 
ನಾಮೊ 44 ನಾಟಕಗಳಲ್ಲಿ ಅನೇಕ ಸಲ ಸಂರ ಆದರೆ ಅದೆಲ್ಲಾ ೩ ಹುಡುಗಾಟದ 


ಸ್‌.ಜಿ.ನಂಜಯ್ಯನಮಠ್‌-ಶ್ರೀ ವಿಶ್ವನಾಥ ಕಟ್ಟಿಯವ; 
ಸೀತಿ ಮಾತನಾಡಸು್ತ್ದರು ಅವರು ನನ, ಅನೇಕ ಸಮಸ್ಯೆಗಳನ್ನು 
ಪರಿಪರಿಸಿದ್ದರು. ಇವರು ಕೆ ನರಾ ಸೂಸ್ಯೆಟಿಯಲ್ಲಿ ಅಧ್ನಕರಾಗಿದ್ದರು. ಇವರ 


L (gp 
ಇಕ್ಕಿ 


ರಂಗಕ್ಕೆ ಅಪಾರ ನಷ್ಟವು ಂಟಾಗಿದೆ. ಸ ಆತ್ಮಕ್ಕೆ ಚಿರಶಾಂತಿಯನ್ನು ು, 
ಅವರ ಕುಟುಂಬ ವರ್ಗದವರಿಗೆ ಆಗಿರುವ ನೋವನ್ನು ಭರಿಸುವ ಶಕ್ತಿಯನ್ನು 


ಸಂಸದೀಯ ಹಟು 105 


ದೇವರು ಕಡಲೆಂದು ಹಾರೆ ಸುತ್ತೇನೆ ಹಾಗು ತಮ್ಮ ಜೊತೆಯಲ್ಲಿ ನಾನು ಕೂಡೆ 
ದಿವಂಗತರಿಂದ ಉಂಟಾದ aS ವಿನಲ್ಲಿ ಭಾಗಿಯಾಗಿರುತ್ತೇನೆ. 


ಶ್ರೀ ಬಸವರಾಜ್‌ ರಾಯರೆಡ್ಡಿ-ಮಾನ್ಯ ಅಧ್ಯಕ್ಷರೇ, ವಿಶ್ವನಾಥ ಕತ್ತಿಯವರು 
ಇಂದು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನಾನೂ ಅವರ ಇಬ್ಬರು ಮಕ್ಕಳು 
ಸ್‌ಮೇಟ್‌ಗಳಾಗಿದ್ದೆವು. ನಾವು ಓದುವಾಗ ಅವರು ಎಂ.ಎಲ್‌.ಸಿಯಾಗಿದ್ದರು. 
ಎಂ.ಎಲ್‌.ಸಿ. ಆಗಿದ್ದರೂ ಕೂಡ ಅವರು ನಮ್ಮ ಹಾಸ್ಟೆಲ್‌ನಲ್ಲಿ ಬಂದು ಅಲ್ಪೇ 
ಉಳಿದುಕೊಂಡು ನಮಗೆ : ತೆನ್ನಾಗಿ ಓದಬೇಕು ಮುಂದೆ ಬರಬೇಕೆಂದು ನಮಗೆಲ್ಲಾ 
ಪ್ರೋತ್ಸಾಹವನ್ನು ಕೊಡುತ್ತಿದ್ದರು. ಇವರು ಎಂ.ಎಲ್‌.ಸಿ.ಯಾಗಿ 1972 ರಿಂದ 78 
ರ ವರೆಗೆ ಸೇವೆ ಸಲ್ಲಿಸಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ 
ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿದ್ಯಾ ಕ್ಷೇತ್ರದಲ್ಲಿಯೂ ಸಾಕಷ್ಟು ಸೇವೆಯನ್ನು 
ಸಲ್ಲಿಸಿದ್ದಾರೆ ಇವರು ಬಹಳ ಅನುಭವಿಕರು. ಈ ಸದನಕ್ಕೆ ಅವರ ಆವಶ್ಯಕತೆ 
ಇತ್ತು. ನಮ್ಮೆಲ್ಲರ ಡುರ್‌ದೈವಕ್ಕೆ ಇಂದು ಅವರು ಶಿವಾಧೀನರಾದರು. ಅವರ 
ಕುಟುಂಬಕ್ಕೆ ಹಾಗು ದಿವಂಗತರ ಆತ್ಸಕ್ಕೆ ದೇವರು ಶಾಂತಿಯನ್ನು ಕೊಡಲೆಂದು 
ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. 


ಶೀ ಕೆ.ಎಸ್‌.ಮೊಳಕೇರಿ-ಸನ್ಕಾನ್ಯ ಅಧ್ಯಕ್ಷರೇ, ಈಗ ತಾನೇ ಮಾನ್ಯ 


ಸದಸ್ಯರಾದ ವಿಶ್ವನಾಥ ಕತ್ತಿಯವರು ನಿಧನ ಹೊಂದಿದ್ದಾರೆ. ವಿಧಿ ಬರೆದ ಬರಹ 
ಎಂದೂ ತಪ್ಪಿಸಲಾಗುವುದಿಲ್ಲ. ಈ ಅರ್ಥವನ್ನು ನಾವು ನೆನಸಿಕೊಂಡರೆ ಜೀವನ 
ಎಷ್ಟು ನಶ್ತರ ಎಂಬುದು ಗೊತ್ತಾಗುತ್ತದೆ. ದಿವಂಗತರಿಗೆ ಮತ್ತು ಅವರ ಕುಟುಂಬಕ್ಕೆ 
ಜಿಗವಂತನು ಶಾಂತಿಯನು ) ದಯಪಾಲಿಸಿ ಅವರ ಅಗಲಿಕೆಯ : ನೋವನ್ನು ಭರಿಸಲು 


ಶಕ್ತಿಯನ್ನು LO , ಹಾರೈಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. 


ಶ್ರೀ ಬಿ.ಎಲ್‌.ಗೌಡ- ಶೀಮಾನ್‌ ವಿಶ್ವನಾಥ ಕಶ್ತಿಯವರು ಈಗ ನಮ್ಮೆಲ್ಲರನ್ನು 
ಅಗಲಿ ಹೋಗಿದ್ದಾರೆ. ಇವರು ರಾಜ ಸಕ್ಕರೆ ನಿ ಸಂಘಗಳ ಮಹಾಮಂಡಲದ 
ಅಧ್ಯಕ್ಷರಾಗಿದ್ದರು. ಅಲ್ಲದೆ ರಾಷ್ಟದ ಸರ್ಕರ ಕಾರಾನೆಗಳ ಸಂಘದ ಸದಸ್ಯರೂ 
ಆಗಿದ್ದರು. ಇವರು ನನ್ನ ಸ್ನೇಹಿತೆರೂ ಆಗಿದ್ದರು. ಮಿತಭಾಶಿ ಷಿಗಳಾಗಿದ್ದರು ಹಾಗೂ 
ಅನೇಕ ಸಂಘ ಘಸಂಸ್ಥೆಗಳಲ್ಲಿ ಸ ಯೆವಾಗಿ ಪಾಲ್ಗೊಳ್ಳುತ್ತಿದ್ದರು. ಬಡಬಗ್ಗರಿಗೆ ಇವರ 
ನಿಧನದಿಂದ ಬಹಳ ಇವರ ವಿಧನದಿಂದ ಉಂಟಾಗಿರುವ ನೋವನ್ನು 
ನಿವಾರಿಸಲು ಅವರ ಕುಟುಂಬ ವರ್ಗದವರಿಗೆ ಶಕ್ತಿಯನ್ನು ಕೊಡಲೆಂದು ಹಾಗು 
ಮೃತರ ಆತ್ನ ತ್ತೆ ಚಿರಶಾಂತಿಯನ್ನು ದೆಯಪಾಲಿಸಲೆ೦ದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. 


106 ವಿಶ್ವನಾಥ ಕತಿ 


ಸಭಾಧ್ಯಕ್ಷರು-”ಈ ದಿನ ಬೆಳಿಗ್ಗೆ ಶ್ರೀಮಾನ್‌ ವಿಶ್ವನಾಥ ಕತ್ತಿಯವರು 
ನಮ್ಮ ಜೊತೆಗೆ ಈ ಸದಸದಲ್ಲಿದ್ದರು. ಅದೇ ಸಮಯದಲ್ಲಿ ಅವರು ತೀವ್ರ ಅಸ್ನಸ್ನರು 
ಎಂದು ಕಂಡುಬಂದಿದ್ದರಿಂದ ಅವರನ್ನು ಶೀಘ್ರವಾಗಿ ಆಸ್ಪತೆಗೆ ಒಯ್ಯಲಾಯಿತು 
ಆಲ್ಲಿ ಅವರ ಪ್ರಾಣಪಕ್ಷಿ ಹ ಹಾರಿಹೋಯಿತು. ಅವರು ನಮ್ಮನ್ನು ಆಗಲಿ ಹೋಗಿದ್ದಾರೆ 
ವಿಶ್ವನಾಥ ಕತ್ತಿಯವರು ಸುಮಾರು 25-30 ವರ್ಷಗಳ ಕಾಲ ಬೆಳಗಾವಿ ಜಿಲ್ರೆಯಲ್ಲಿ 
ಹಾಗು ರಾಜ ದ ಮ ಸಹಕಾರಿ ಕ್ಷೇತ್ರಗಳಲ್ಲಿ ವಿದ್ಯಾ ಕ್ಷೇತಗಳಲ್ಲಿ ಮತ್ತು 
ಇನ್ನಿತರ ಸಾಮಾ ಜಿಕ ಕ್ಷೇತಗಳಲ್ಲಿ ಅವರು ಪರಿಣತರಾಗಿದ್ದರು. ಅವರೊಬ್ಬ ಉಚ್ಛಮಟ್ಟದ 
ಸಾರ್ವಜನಿಕ ಧುರೀಣರಾಗಿದ್ದರು. ಇಂತಹ ಒಬ್ಬ ಮಹಾನ್‌ ವ್ಯಕ್ತಿ ಇವೊತ್ತಿನ 
ದಿವಸ ನಮ್ಮನ್ನು ಅಗಲಿ ಹೋಗದ್ದಾೆ. ಈ ದಿನ ಸ ದನದಲ್ಲಿ ನಮ್ಮೆಲ್ಲರ ಮಧ್ಯೆ 
ಇದ್ದು ಕೆಲವೇ ಘಂಟೆಗಳಲ್ಲಿ ನಮ್ಮನ್ನು. ಅಗಲಿದುದು ವಿಧಿಯ ಕೈವಾಡ ಎಎಸುತ್ತದೆ 
ಅವರ ನಿಧನದಿಂದ ಅಷರ ಕುಟುಂಬದವರಿಗೆ ಆದ ದುಃಖದಲ್ಲಿ ನಾವು 
ಭಾಗಿಗಳಾಗಿದ್ದು ದಿವಂಗತರ ಆತೆ ದೇವರು ಚಿರಶಾಂತಿಯನ್ನು ಅನುಗಹಿಸಲು 
ಎಂದು ನಾನು ಪ್ರಾರ್ಥಿಸುತ್ತೇನೆ. “ಅವರ ನಿಧನದ ಬಗ್ಗೆ ಸಂತಾಪ ಸೂಚಿಸಲು 
ಸಭೆಯು ಒಂದು ನಿಮಿಷ ಕಾಲ ಎದ್ದು ನಿಂತು ಮೌನ ಆಚರಿಸಬೇಕೆಂದು 
ಕೋರುತ್ತೇನೆ.” 


* kk 


ಮಾಲಿಕ 


ಖಿ 
ಮುಸುಕ ಬ 
p 


a! 


ಸ BS _ 
ಸಂಸದೀಯ ಪಟು 


ದರ 


[e 

7 

[a 

[ex 
pe) 
4 

[$) 
fp” 
ಬ 
KK 

[) 
HB 
WO) 
RS) 
% ೮ 
2 e 
ಹ 2 
Ts 13 


್ಲ. ed 
ಮಂತಯ್ದ 


ಕೆ. ಹೆಮು 


15-00 


ತವೇರಿ ಗೋಪಾಲಗೌಡ 


ಪಾಂ 


ವೈಕುಂಠ ಬಾಳಿಗಾ 


4. 


20-00 


15-00 


8) 
|e 
» 


f 


ಹಾಗೂ ಇ 


15-00 


35-00 


20-00 


15-00 


೦ದ 


ಲಲ 


ಕಾವಾ 
ಟು 


pe) 
i 


4 


pa 
[at 


B 


"108 


20-00 


20-00 


20-00 


| ಬಿ.ಎನ್‌. ಚಂದ್ರಯ್ಯ 


೧) 


ಷೆ 


20-00 


೦ಜಯ್ಯ ಹೊಂಗನೂರ್‌ 


[av 


15-00 


ಎಂ.ಎಸ್‌. ಪಾಟೇಲ್‌ 


ಡಾ. 


15-00 


ಚ್‌.ಎಂ.ಪ೦ಚಾಕ್ಷರಯ್ಯ 


[es 


ದಂ. 


15-00 


ಡಾ. ಕವಂಟೆ ಹಾಗೂ ಇತರರು 


ಪಿ 


ಗಂಗಾಧರ್‌ ನಮೋಶಿ 


20. 


15-00 


8) 


20-00 


ಆರ್‌. ಗುಂಡೂರಾವ್‌ 


22. 


15-00 


ಎಂ.ಕೆ. ಭಂಡಿ 


15-00 


15-00 


30-00 
15—00 


RE 
(೨ 


ರುಪ್ಪಗೌ 


ವ pe] 
1] £9] 
ಡಿ.ಎಸ್‌. ಜ 


ಶೇ 
ಡಾ. 


ಖ್‌ 
» HR 
HH 
B 
$y 6 
5 ಬೆ 
~l ~ 


20-00 


ಎಲ್‌.ಎನ್‌. ಮುಕುಂದರಾಜ್‌ 


ಎ 
[a 
, 


20-00 


ಎಸ್‌.ಡಿ. ಗಾಂವಕರ್‌ 


29. 


ಹಾರೋಗದ್ದೆ ಉಪಾ 


20-00 


30-00 


15-00 


ಕಾಗೋಡು ಚಳವಳಿ 


32. 


20-00 


25-00 


ಬಸಿ 
ವಿನ 


RS NES 
ಬಿರಸಿ೦ಹಮಯಿ್‌ 


ಟ.ಏನ್‌ 


34. 


30-00 


109 


36. 
37. 
38. 
39. 
40. 
4]. 
4). 
43. 
44. 
45. 
46. 
47. 


48. 


49. 


೨೦. 


Sl 


ರಾಮಕೃಷ್ಣ ಹೆಗಡೆ 

ಸಿ. ಬೈರೇಗೌಡ 

ಐಸ್‌.ಎಂ. ಯಾಹ್ಯಾ 
ಬಾಪುಗೌಡ ದರ್ಶವಾಪರ 
ಡಾ॥ ಎಚ್‌. ನರಸಿಂಹಯ್ಯ 


ಕರ್ನಾಟಕ ವಿಕೀಕರಣ ಮತ್ತು 


20-00 
30-00 
30-00 
20-00 
20-00 

15-00 
20-00 
20-00 
20-00 
20-00 
20-00 


20-00 


15-00 


15-00 


25-00 


110 


54, 


೨೨. 


ಕೇಶವರಾವ ನಿಟ್ಟೂರಕರ್‌ 


ಸರಬಾರ ಶರಣಗೌಡ 
ಇನಾಂದಾರ 


ಬಸವರಾಜೇಶ್ವರಿ 


ಕೊಲೂರು ಮಲ್ಲಪು 


pe ರಾ 
ದೇವೇಂದಪ, ಘಾಳಪ 
ps ದಿ 


ಜಮಾಬಾರ 


ಮೊಹಮ್ಮದ್‌ ಆಲಿ 


ಅಂದಾನಪ್ಪ ದೊಡ್ಡಮೇಟಿ 


ಕೆ.ಪಿ. ರೇವಣ್ಣಸಿದ್ದಪ 
೧ Dew 
ವೈ.ಕೆ. ರಾಮಯ್ಯ 


ಸೋಲೂರು ಸಿದ್ದಪ್ಪ 
ಎಂ.ವೈ. ಘೋರ್ಷಡೆ 
ಎಂ.ಪಿ. ಪಾಟೀಲ್‌ 
ಎಜ್‌:ಏ. ಕೌಜಲಗಿ 
ಡಾ॥ ಎಂ.ಆರ್‌. ತಂಗಾ 
ಕೆ.ಎನ್‌. ನಾಗೇಗೌಡ 


ಎ.ಲೆರ್‌. ಪಂಚಗಾದಿ 


ಪ್ರೊ! ಶಿವರಾಜ ಪಾಟೀಲ 
ಗಂಧರ್ವ ಸೇನಾ 


ಡಾ. ಮಲ್ಲಿಕಾರ್ಜುನ 
ಶಿವಪ ಲಜೆ 
[ye [0] 


ನಾರಾಯಣ ಘಳಗಿ 
ಪ್ರೊ. ಸಿ.ವಿ. ಕೆರಿಮನಿ 


ಡಾ. ಹಿ.ಚಿ. ಬೋರಲಿಂಗಯ್ಯ 
ಸಿದ್ದಗಂಗಯ್ಯ ಕಂಬಾ 
ಮಹಾಬಲೇಶ್ವರ ಕಾತ್ರಹಳ್ಳಿ 
ಡಾ. ಗುರುಪಾದ ಮರಿಗುದ್ದಿ 
ಡಾ. ಡಿ.ಎಸ್‌. ಜಯಪಗೌಡ 


ಎಸ್‌. ಸುರೇಶ್‌ ಕುಮಾರ್‌ 


ಮೆ po 


ಸೂ, ಹೆಚ್‌.ಎಸ್‌. ಮುದ್ದೇಗೌಡ 


ಪ್ರೊ. ಚಂದ್ರಶೇಖರ ಆಕ್ಕಿ 


20-00 


20-00 
20-00 


20-00 


20-00 
20-00 
20-00 


20-00 
20-00 
25-00 
20-00 
20-00 
20-00 
20-00 
20-00 
20-00 
20-00 
20-00 
25-00 
20-00 
20-00 


111 


20-00 


ಗದ 20-00 


ವ 


NR 


ಇನ್ನಿ 
[3 


ಎಣೆ 


y 


WN 
KR] 


p 
ವ 


ರ ನಿರ್ದೇಶನಾಲಯ 20-00 


ಲತ 


ಬಾಷ 


15-00 


ಎತರ ನಿರ್ದೇಶನಾಲಯ 


PR 
[v 


20-00 


CRD) ನು 
ನಜೀಂ ಪಸಾದ್‌ 


ಡಂ॥ 


6. 


20-00 


15-00 


ರ ನಿರ್ದೇಶನಾಲಯ 


ಮಾದಿದೆ 
ಬಾಯೂ 


20-00 


20-00 


15-00 


ರ್ದೇಶನಾಲಯ 


[¥4 
Ao) 
Wt 


ಭಾಷಾಂ 


15-00 


15-00 


15-00 


ಜವರಯ್ಯ 


ಎ! ಲಂಕಾ ಸುಂದರಂ 


14. 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು - 59 -ಕಾ.ಸೂ. ಹೆಚ್‌ 110 - 1000 ಪ್ರತಿಗಳು - 22-06-2012 


